ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಫೆಬ್ರವರಿ ೯ , ೨೦೧೨ ( ಮಾಘ ೨೦ , ಶಕ ವರ್ಷ ೧೯೩೩) ಸಂಚಿಕೆ ೬ 

ಭಾಗ- ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಕೊಪ್ಪಳ ಜಿಲ್ಲೆ ಕೊಪ್ಪಳ . 

ಪ್ರಕರಣ ಸಂ :ಕಾಅಕೊ :ಕಾನಪುಮಪ್ಪ – 91/2011 , ದಿನಾಂಕ:- 29 - 11 - 2011 
ಅರ್ಜಿದಾರರು : 

ಪ್ರತಿವಾದಿಗಳು 
1) ಶ್ರೀಮತಿ: ರುದ್ರಮ್ಮ ಗಂಡ 1) ಶ್ರೀ .ಎ . ಜಿ . ಶಿವಕುಮಾರ್‌ ತಂದೆ ಜಿ ಬಸಪ್ಪ , ವಾಹನ ಮಾಲೀಕರು, ನಂ :ಕೆಎ:35 / ಎ :589, ಸಾ : 

ಬೈಲುವದ್ದಿಗೇರಿ ಚೌಡಪ್ಪ, ವಾಸ: ತೋರಣಗಲ್ಲು ರೇಲ್ವೆ ಸ್ಟೇಶನ್ ಹತ್ತಿರ , ತೋರಣಗಲ್ ಪೋಸ್ಟ್, ತಾ : ಸಂಡೂರು, ಜಿಲ್ಲೆ ಬಳ್ಳಾರಿ. 
ಗಿಣಿಗೇರಾ, ತಾ : ಜಿ: ಕೊಪ್ಪಳ. 2) ಡಿವಿಜನಲ್ ಮ್ಯಾನೇಜರ್ , ಮೆ || ಓರಿಯಂಟಲ್ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ , ಹೊಸಪೇಟೆ 

- - : ಪ್ರಕಟಣೆ :: 
ಸಾರ್ವಜನಿಕರಿಗೆ ಮತ್ತು ಸಂಬಂಧ ಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ: ವಿರೇಶ್ ಎಂಬುವವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ: 09 /10/2009 ( ಪಿ. ಎಂ .ರಿಪೋಟ್‌ನಂತೆ) ರಂದು ಕೆಲಸದಿಂದುಂಟಾದ ಅಪಘಾತದಿಂದ 
ಮೃತ: ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ 
ವಾರಸುದಾರರೆಂದು ಹೇಳಿಕೊಂಡು ಮೃತ: ವಿರೇಶ್ ಇವರ ವಾರಸುದಾರರಾದ 1) ಶ್ರೀಮತಿ ರುದ್ರಮ್ಮ ಗಂಡ ಬೈಲುವದ್ದಗೇರಿ ಚೌಡಪ್ಪ ವಾಸ:ಗಿಣಿಗೇರಿ 
ತಾ :ಜಿ: ಕೊಪ್ಪಳ ಎಂಬುವವರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ: ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ 
ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 

ಕೆ. ಪಿ. ಮುನಿಯಪ್ಪ 
ಪಿ .ಆರ್. 1291 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಕೊಪ್ಪಳ ಜಿಲ್ಲೆ ಕೊಪ್ಪಳ . 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಉತ್ತರ ವಲಯ , ಬೆಂಗಳೂರು ನಗರ ಜಿಲ್ಲೆ ಇವರ ಕಛೇರಿ ನಂ .146, 8ನೇ ಕ್ರಾಸ್ , 

3ನೇ ಮುಖ್ಯರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ , ಬೆಂಗಳೂರು - 560 003 
ಕ್ರ. ಸಂ . ಡಿಆರ್‌ಬಿ - ಎನ್/ ಎಸ್1/ ಆರ್‌ಟಿಐ / 153 /2011 -12 , ದಿನಾಂಕ: 09 /09 / 2011 


ಪ್ರಕಟಣೆ 
ವಿಷಯ :- ಮಾಹಿತಿ ಹಕ್ಕು ಅಧಿನಿಯಮ 2005ರ ಕಲಂ 4(1)( ಬಿ) ಪ್ರಕಾರ ಇಲಾಖಾ ಕೈಪಿಡಿ ಪ್ರಕಟಣೆ (ಕೇಂದ್ರ ಕಾಯ್ದೆ ನಂ . 22 /2005) 

ಮಾಹಿತಿ ಹಕ್ಕು ಅಧಿನಿಯಮ 2005ರ ಕಲಂ 2 ( ಹೆಚ್ )( ಸಿ) ರಲ್ಲಿ ವ್ಯಾಖ್ಯಾನಿಸಿರುವಂತೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾದ ಸಹಕಾರ 
ಸಂಘಗಳ ಉಪನಿಬಂಧಕರು , ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ , ಬೆಂಗಳೂರು ರವರ ಕಛೇರಿಯಿಂದ ಸಾರ್ವಜನಿಕ ಸಾಮಾನ್ಯ ಮಾಹಿತಿಗಾಗಿ 

(೬೮೯ ) 


೬೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಸದರಿ ಕಾಯ್ದೆಯ ಕಲಂ 4(1)( ಬಿ) ರಡಿಯಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ವಲಯ , ಬೆಂಗಳೂರು ನಗರ ಜಿಲ್ಲೆ , ಬೆಂಗಳೂರು ಇವರ 
ಕಛೇರಿಯ ಕೈಪಿಡಿಯನ್ನು ಈ ಮೂಲಕ ಪ್ರಕಟಿಸಲಾಗಿದೆ. 

ಡಿ. ಪಾಂಡುರಂಗಪ್ಪ , 
ಸಾರ್ವಜನಿಕ ಮಾಹಿತಿ ಅಧಿಕಾರಿ, ಸಹಕಾರ ಸಂಘಗಳ 
ಉಪನಿಬಂಧಕರು ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಉತ್ತರ ವಲಯ , ಬೆಂಗಳೂರು ನಗರ ಜಿಲ್ಲೆ ರವರಕಛೇರಿ 
ನಂ.146 , 8ನೇ ಕ್ರಾಸ್ , 3ನೇ ಮುಖ್ಯರಸ್ತೆ , ಮಾರ್ಗೋಸಾ ರಸ್ತೆ , ಮಲ್ಲೇಶ್ವರಂ, ಬೆಂಗಳೂರು -560 003 
ಕ್ರ. ಸಂ . ಡಿಆರ್‌ಬಿ -ಎನ್/ ಎಸ್ 1/ ಆರ್‌ಟಿಐ / 153 /2011 - 12 , ದಿನಾಂಕ : 09/ 09/2011 

ಮಾಹಿತಿ ಹಕ್ಕು ಅಧಿನಿಯಮ 2005ರ 

(ಕೇಂದ್ರೀಯ ಕಾಯ್ದೆ ) 
ಕಲಂ 4 (1)( ಬಿ) ನ ಅಡಿಯಲ್ಲಿ ಪ್ರಕಟಿಸಿರುವ ಕೈಪಿಡಿ 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಉತ್ತರ ವಲಯ , ಬೆಂಗಳೂರು ನಗರ ಜಿಲ್ಲೆ ರವರಕಛೇರಿ 
ನಂ.146, 8ನೇ ಕ್ರಾಸ್ , 3ನೇ ಮುಖ್ಯರಸ್ತೆ, ಮಾರ್ಗೋಸಾ ರಸ್ತೆ , ಮಲ್ಲೇಶ್ವರಂ, ಬೆಂಗಳೂರು - 560 003 
ಕ್ರ. ಸಂ . ಡಿಆರ್‌ಬಿ / ಎಸ್1 / ಆರ್‌ಟಿಐ/ 153 / 2011 - 12 , ದಿನಾಂಕ: 09 / 09 /2011 

ಅಧಿಸೂಚನೆ 
4(1)(1 ) ಅ ಸಹಕಾರ ಇಲಾಖೆಯ ಜಿಲ್ಲಾ ಕಛೇರಿಯ ರಚನೆ ಕಾರ್ಯಗಳು , ಕರ್ತವ್ಯಗಳು 

01. ಸಹಕಾರ ಇಲಾಖೆಯು ಕರ್ನಾಟಕ ಸರ್ಕಾರದ ಪ್ರಮುಖ ಇಲಾಖೆಗಳಲ್ಲಿ ಒಂದಾಗಿದೆ. ಸಹಕಾರ ಇಲಾಖೆಯು ಸರ್ವವ್ಯಾಪಿಯಾಗಿದ್ದು, 
ರಾಜ್ಯದ ಆರ್ಥಿಕ ಬೆಳವಣಿಗೆಗೆ ಅದ್ವಿತೀಯ ಕಾಣಿಕೆ ಸಲ್ಲಿಸುತ್ತಿದೆ. ಸಹಕಾರ ಇಲಾಖೆಯು ಬೆಂಗಳೂರು ನಗರ ಜಿಲ್ಲೆ,ಉತ್ತರ ವಲಯದ ವ್ಯಾಪ್ತಿಯಲ್ಲಿ 
ಸಹಕಾರ ಚಳುವಳಿಯ ಬೀಜಬಿತ್ತಿ , ಸಹಕಾರ ಸಂಘಗಳ ಸ್ಥಾಪನೆ, ಅವುಗಳ ಬೆಳವಣಿಗೆ, ಪ್ರಗತಿ, ಅಭಿವೃದ್ಧಿಗೆ ಅಗತ್ಯವಿರುವ ಸಲಹೆ ಸೂಚನೆಗಳನ್ನು 
ನೀಡುತ್ತದೆ. ಸಣ್ಣ, ಅತಿ ಸಣ್ಣ ರೈತರು , ಕುಶಲಕರ್ಮಿಗಳು ಕೃಷಿ ಕಾರ್ಮಿಕರು, ನೇಕಾರರು , ಮೀನುಗಾರರು , ಪರಿಶಿಷ್ಟ ಜಾತಿ: ಪಂಗಡ ಹಿಂದುಳಿದ 
ವರ್ಗ , ಮಹಿಳೆಯರು, ಕೂಲಿ ಕಾರ್ಮಿಕರು, ನಾಗರೀಕರು, ಇವರುಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ ಸಂಘಗಳ ಮೂಲಕ ಅವಿರತವಾಗಿ 
ಶ್ರಮಿಸುತ್ತಿದೆ. ಕಛೇರಿಯಿಂದ ಕೇವಲ ನಿಯಂತ್ರಣ ಕಾರ್ಯಗಳನ್ನಷ್ಟೇ ನಿರ್ವಹಿಸದೇ , ಸಲಹೆ ಸೂಚನೆ , ಅಭಿಪ್ರಾಯಗಳನ್ನು ನೀಡಿ, ಜಿಲ್ಲೆಯ ಜನರ 
ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಯನ್ನು ತನ್ನ ಗುರಿಯನ್ನಾಗಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳೊಂದಿಗೆ 
ಸಮನ್ವಯತೆಯನ್ನು ಸಾಧಿಸಿದೆ. 

ಬೆಂಗಳೂರು ನಗರ ಜಿಲ್ಲೆ ಉತ್ತರ ವಲಯದ ವ್ಯಾಪ್ತಿಯಲ್ಲಿರುವ ವಿವಿಧ ರೀತಿಯ ಸಹಕಾರ ಸಂಘಗಳಿಗೆ ಆರ್ಥಿಕ ಸಹಾಯವನ್ನು 
ನೀಡುವುದರ ಜೊತೆಗೆ ತಾಂತ್ರಿಕ ಮಾರ್ಗದರ್ಶನವನ್ನು ಸಹ ನೀಡುತ್ತಿದೆ. ಈ ಬೆಂಗಳೂರು ನಗರ ಜಿಲ್ಲೆಯ ಉತ್ತರ ವಲಯ ದ ವ್ಯಾಪ್ತಿಯಲ್ಲಿರುವ 
ಸಹಕಾರ ಸಂಘಗಳ ಕಾರ್ಯಚಟುವಟಿಕೆಗಳ ಮೇಲ್ವಿಚಾರಣೆ, ಆಡಳಿತಾತ್ಮಕ ನಿರ್ವಹಣೆ ಕಾರ್ಯಗಳನ್ನು ಕೈಗೊಳ್ಳುತ್ತಿದೆ. ಸಮಷ್ಟಿದೃಷ್ಟಿಯಿಂದ ಈ 
ಕಛೇರಿಯ ಕೆಲಸ ಕಾರ್ಯಗಳೆಂದರೆ: 

1. ಸಹಕಾರ ಸಂಘಗಳ ನೋಂದಣಿ 
2. ಸಹಕಾರ ಸಂಘಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣೆ 
3 . ಸಲಹೆ ಮತ್ತು ಮಾರ್ಗದರ್ಶನ 

ಆಡಳಿತ ಮಂಡಳಿಗಳ ಚುನಾವಣಾ ಕಾರ್ಯಗಳು 

ವ್ಯಾಜ್ಯ: ದಾವೆಗಳ ಇತ್ಯರ್ಥಪಡಿಸುವಿಕೆ 

6. ಸಹಕಾರ ಸಂಘಗಳ ಏಳ್ಗೆ ಸರ್ಕಾರದ ವತಿಯಿಂದ ಕೊಡಮಾಡುವ ಆರ್ಥಿಕ ನೆರವು - ಇತ್ಯಾದಿ 
ಜಿಲ್ಲೆಯಲ್ಲಿನ ಸಹಕಾರ ಸಂಘಗಳು ಸಮರ್ಥ ಹಾಗೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿ ಈ ತನ್ಮೂಲಕ ಸಹಕಾರ ಸದಸ್ಯರುಗಳ ಅಭಿವೃದ್ದಿಗೆ 
ಉತ್ತಮ ಪರಿಸರವನ್ನು ನಿರ್ಮಿಸುವ ಆಶಯ ಈ ಕಛೇರಿಯದ್ದಾಗಿರುತ್ತದೆ. ಸಹಕಾರ ತತ್ವಗಳ ಆಧಾರದ ಮೇಲೆ ಸಹಕಾರ ಸಂಘಗಳನ್ನು ಸಂಘಟಿಸಿ 
ಸಹಕಾರ ಚಳುಚಳಿಗೆ ಭದ್ರಬುನಾದಿಯನ್ನು ನಿರ್ಮಿಸಿ, ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗೆ ಶ್ರಮಿಸುತ್ತಿದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಇ/302 / ಎಸಸೇ /2010 ದಿನಾಂಕ: 30 - 03 - 2011 ರನ್ವಯ ದಿನಾಂಕ: 01 - 04 - 2011 ರಿಂದ ಸಂಘಗಳ 
ಜಿಲ್ಲಾ ನೋಂದಣಾಧಿಕಾರಿಯಾಗಿ ಸಂಘಗಳ ನೋಂದಣಿ ಮಾಡುವುದು ಕಾಲಿಕವಾಗಿ ಸಲ್ಲಿಸಲ್ಪಡುವ ಲೆಕ್ಕಪತ್ರಗಳನ್ನು ದಾಖಲು ಮಾಡುವುದು , 
ದಾಖಲೆಗಳನ್ನು ನಿರ್ವಹಿಸುವುದು ಮತ್ತು ಸಂಸ್ಥೆಗಳ ಸಂಘಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವುದು. 
02. ಸಹಕಾರ ಸಂಘಗಳ ಉಪನಿಬಂಧಕರು, ಉತ್ತರ ವಲಯ , ಬೆಂಗಳೂರು ನಗರ ಜಿಲ್ಲೆ ಕಛೇರಿಯಲ್ಲಿ ಅನುಷ್ಠಾನ: ಜಾರಿಗೊಳಿಸುವ ಶಾಸನಗಳು 

1. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960. 
2 . ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997, ಹಾಗೂ ಕರ್ನಾಟಕ ಸೌಹಾರ್ದ ನಿಯಮಗಳು 


ಭಾಗ- ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೬೯೧ 


O 


& 


3. ಕರ್ನಾಟಕ ಲೇವಾದೇವಿಗಾರರ ಕಾಯ್ದೆ 1961 ಹಾಗೂ ಕರ್ನಾಟಕ ಲೇವಾದೇವಿಗಾರರ ನಿಯಮಗಳು 1965. 
4. ಗಿರವಿದಾರರ ಕಾಯ್ದೆ 1961 , ಗಿರವಿದಾರರ ನಿಯಮಗಳು 1966, 
5. ಚೀಟಿನಿಧಿ ಕಾಯ್ದೆ 1982 ಹಾಗೂ ಚೀಟಿ ನಿಧಿ ನಿಯಮಾವಳಿಗಳು 1983 
6. ಕರ್ನಾಟಕ ದುಬಾರಿ ಬಡ್ಡಿ ನಿಷೇಧ ಕಾಯ್ದೆ 2004 

7 . ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ಮತ್ತು ನಿಯಮಗಳು 1961 
03, ಸಹಕಾರ ಇಲಾಖೆಯು ತನ್ನ ಗುರಿಸಾಧನೆಗೆ ನಿರ್ವಹಿಸುತ್ತಿರುವ ಪ್ರಮುಖ ಕರ್ತವ್ಯಗಳು 

1. ಸಹಕಾರ ತತ್ವಗಳ ಪರಿವಿಡಿಯಲ್ಲಿ , ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಗಳ ರೀತ್ಯಾ ವಿವಿಧ ಸ್ವರೂಪದ ಸಹಕಾರ 

ಸಂಘಗಳ ಸಂಘಟನೆ ಮತ್ತು ನೋಂದಣಿ ಮಾಡುವುದು 

ಸಹಕಾರ ಕಾಯ್ದೆ ನಿಯಮಗಳ ರೀತ್ಯಾ ವಿವಿಧ ಆಡಳಿತಾತ್ಮಕ, ಶಾಸನಾತ್ಮಕ ಅರೆ ನ್ಯಾಯಿಕ ಕಾರ್ಯಗಳ ನಿರ್ವಹಣೆ. 
3. ವಿವಿಧ ರೀತಿಯ ಸಹಕಾರ ಸಂಘಗಳಿಗೆ ವಾರ್ಷಿಕ ಯೋಜನೆಗಳಡಿಯಲ್ಲಿ ಪಾಲು ಬಂಡವಾಳ , ಸಾಲ ಸಹಾಯಧನ, ಅನುದಾನ 

ರೂಪದಲ್ಲಿ, ಸರ್ಕಾರದ ಪರವಾಗಿ ಧನಸಹಾಯ ನೀಡುವಿಕೆಗೆ ಕ್ರಮ 
ದೀನ, ದಲಿತರು , ಅಲ್ಪಸಂಖ್ಯಾತರು , ಪರಿಶಿಷ್ಟ ಜಾತಿ: ಪಂಗಡದ ಜನರು ಸಹಕಾರ ಚಳುವಳಿಯ ಮುಖ್ಯವಾಹಿನಿಗೆ ತರಲು ಅವಶ್ಯ ಕ್ರಮ 

ಕೈಗೊಳ್ಳುವುದು 
5. ಸಹಕಾರ ಸಂಘಗಳ ಕಾಯ್ದೆಯಲ್ಲಿರುವ ಅವಕಾಶಗಳ ರೀತ್ಯಾ ಸಹಕಾರ ಸಂಘಗಳ ಪರಿವೀಕ್ಷಣೆ , ಮೇಲ್ವಿಚಾರಣೆ ತಪ್ಪು ಎಸಗುವ 

ಸಹಕಾರ ಸಂಘಗಳ ವಿರುದ್ಧ ಕ್ರಮ ಜರುಗಿಸುವುದು. 
6. ಸಹಕಾರ ಸಂಘಗಳ ಕಾಯ್ದೆಯ ಅವಕಾಶಗಳ ರೀತ್ಯಾ ವಿನಿಮಯದ ( ರೆಗ್ಯುಲೇಷನ್) ಕಾರ್ಯಗಳ ನಿರ್ವಹಣೆ 

ಸಹಕಾರ ಸಂಘಗಳ ಸಿಬ್ಬಂದಿ , ಸದಸ್ಯರ ನಡುವಿನ ವ್ಯಾಜ್ಯ,ಆಡಳಿತ ಮಂಡಳಿಯ ವಿರುದ್ಧ ದಾವೆಗಳನ್ನು ನ್ಯಾಯಿಕ ಕಲಾಪಗಳ 
ಮೂಲಕ ಇತ್ಯರ್ಥಪಡಿಸುವುದು , 
ಸಹಕಾರ ಕಾಯ್ದೆಯಡಿ ನೀಡಲ್ಪಟ್ಟ ತೀರ್ಪು, ಐತೀರ್ಪು, ಆದೇಶ, ನಿರ್ದೇಶನಗಳನ್ನು ಅನುಷ್ಠಾನಗೊಳಿಸುವುದು 
ತೃಪ್ತಿಕರವಾಗಿ ಕಾರ್ಯನಿರ್ವಹಣೆ,ಸಹಕಾರಿ ಧೈಯೋದ್ದೇಶಗಳನ್ನು ಜಾರಿಗೊಳಿಸುವಲ್ಲಿ ವಿಫಲವಾದ ಸಹಕಾರ ಸಂಘಗಳನ್ನು 
ಸಮಾಪನೆಗೊಳಿಸುವುದು. 
ಸಹಕಾರ ಕಾಯ್ದೆ , ನಿಯಮಗಳ ಉಲ್ಲಂಘನೆಯಾದ ಸಂದರ್ಭದಲ್ಲಿ ಇಲಾಖಾಧಿಕಾರಿಗಳನ್ನು ಆಡಳಿತಾಧಿಕಾರಿಯನ್ನಾಗಿ 
ನೇಮಿಸುವುದು ಹಾಗೂ ಆಡಳಿತ ಮಂಡಳಿಯ ಸ್ಥಾನದಲ್ಲಿ ಉನ್ನತಾಧಿಕಾರಿಗಳ ಆದೇಶದ ರೀತ್ಯಾ ಆಡಳಿತಾಧಿಕಾರಿಯಾಗಿ 

ಕಾರ್ಯನಿರ್ವಹಿಸುವುದು. 
11 . ಸಹಕಾರ ಸಂಘಗಳಿಗೆ ಹಾಗೂ ಸಹಕಾರಿ ಸದಸ್ಯರುಗಳಿಗೆ ಇಲಾಖಾಧಿಕಾರಿಗಳು ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಿಯಂತೆ, 

( ಫ್ರೆಂಡ್, ಫಿಲಾಸಫರ್ ,ಅಂಡ್ ಗೈಡ್) ಸಲಹೆ , ಸೂಚನೆಗಳನ್ನು ನೀಡುವುದು. 
ಸಹಕಾರ ರಂಗದ ಅಭಿವೃದ್ಧಿಗೆ ಸರ್ಕಾರದವು ಮಾಡಿರುವ ನೀತಿ, ಯೋಜನೆ ಇತ್ಯಾದಿಗಳಿಗೆ ಸಹಾಯ ಸಹಕಾರ ನೀಡಿ, 

ಕಾರ್ಯಗತಗೊಳಿಸುವಲ್ಲಿ ಕ್ರಮ . 
13, ಬೆಂಗಳೂರು ನಗರ ಜಿಲ್ಲೆಯ ಉತ್ತರ ವಲಯದ ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಸಂಗಿಕವಾಗಿ ಅಗತ್ಯವಿರುವ , ಅವಶ್ಯವಿರುವ ಇತರೆ 

ಎಲ್ಲಾ ಕಾರ್ಯಗಳನ್ನು ಕರ್ತವ್ಯಗಳ ನಿರ್ವಹಿಸುವುದು 
14. ಸರ್ಕಾರದ ಅತ್ಯಂತ ಮುಖ್ಯ ಯೋಜನೆಯಾದ ಯಶಸ್ವಿನಿ ರೈತರ ಆರೋಗ್ಯ ವಿಮಾ ರಕ್ಷಣಾ ಯೋಜನೆಯನ್ನು ಅನುಷ್ಠಾನಗೊಳಿಸಿ 

ರೈತ ಆರೋಗ್ಯವನ್ನು ಕಾಪಾಡುವುದು. 
15 . ಉತ್ತರ ವಲಯ ವ್ಯಾಪ್ತಿಯಲ್ಲಿ ಸಂಘಗಳ ನೋಂದಣಿ, ಸಲ್ಲಿಸಲ್ಪಟ್ಟ ಲೆಕ್ಕಪತ್ರಗಳನ್ನು ದಾಖಲುಮಾಡುವುದು, ಉಪನಿಯಮಗಳ 

ತಿದ್ದುಪಡಿ ಅನುಮೋದನೆ ಇತ್ಯಾದಿ ಕಾರ್ಯಗಳನ್ನು ನಿರ್ವಹಿಸುವುದು. 
04, ಬೆಂಗಳೂರು ನಗರ ಜಿಲ್ಲೆ ಉತ್ತರ ವಲಯದ ವ್ಯಾಪ್ತಿಯಲ್ಲಿ ಪ್ರಸಕ್ತ ಅವಧಿಯವರೆಗೆ ಒಟ್ಟು 576 ಸಹಕಾರ ಸಂಘಗಳಿವೆ ವಿವರ ಈ ಕೆಳಕಂಡಂತಿವೆ. 

“ಎಲ್ಲರಿಗಾಗಿ ಒಬ್ಬರು ಒಬ್ಬರಿಗಾಗಿ ಎಲ್ಲರೂ ” ಎಂಬ ಮಹತ್ವಾಕಾಂಕ್ಷೆಯ ಧೈಯೋದ್ದೇಶಗಳೊಂದಿಗೆ ಸಹಕಾರ ಚಳುವಳಿಯನ್ನು ಜಿಲ್ಲೆಯ 
ಜನತೆಯಲ್ಲಿ ಹಾಸು ಹೊಕ್ಕಾಗಿಸಲು ಕಛೇರಿಯು ಅವಿರತವಾಗಿ ಶ್ರಮಿಸುತ್ತಿದೆ. 


ಕ್ರ. ಸಂ . 


ವಿವಿಧ ಸಹಕಾರ ಸಂಘಗಳು 


ದಿನಾಂಕ:31 - 3 - 2011ಕ್ಕೆ 
ಇದ್ದಂತೆ ಸಹಕಾರ 
ಸಂಘಗಳ ಸಂಖ್ಯೆ 


ರಾಜ್ಯಮಟ್ಟದ ಸಹಕಾರ ಸಂಘಗಳು 
ಪ್ರಾಥಮಿಕ ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 


02 


೬೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಕ್ರ . ಸಂ . 


ವಿವಿಧ ಸಹಕಾರ ಸಂಘಗಳು 


ದಿನಾಂಕ: 31 - 3 - 2011ಕ್ಕೆ 
ಇದ್ದಂತೆ ಸಹಕಾರ 
ಸಂಘಗಳ ಸಂಖ್ಯೆ 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು 
ಹಾಲು ಉತ್ಪಾದಕರ ಸಹಕಾರ ಸಂಘಗಳು 
ಕೃಷಿಯೇತರ ಪತ್ತಿನ ಸಹಕಾರ ಸಂಘಗಳು 
ಗೃಹ ನಿರ್ಮಾಣ ಸಹಕಾರ ಸಂಘಗಳು 
ಲೈವ್ ಸ್ಟಾಕ್ ಸಹಕಾರ ಸಂಘಗಳು 
ಪಟ್ಟಣ ಸಹಕಾರ ಬ್ಯಾಂಕುಗಳು 
ನೌಕರರ ಪತ್ತಿನ ಸಹಕಾರ ಸಂಘಗಳು 
ಕೂಲಿಕಾರರ ಪತ್ತಿನ ಸಹಕಾರ ಸಂಘಗಳು 
ಮಹಿಳೆಯರ ವಿವಿದ್ದೋದ್ದೇಶ ಸಹಕಾರ ಸಂಘಗಳು 
ವಿವಿಧೋದ್ದೇಶ ಸಹಕಾರ ಸಂಘಗಳು 
ಬಳಕೆದಾರರ ಸಹಕಾರ ಸಂಘಗಳು 
ದರ್ಜಿಗಳ ಸಹಕಾರ ಸಂಘಗಳು 
ಮಡಿವಾಳಗಾರರ ಸಹಕಾರ ಸಂಘಗಳು 
ಮುದ್ರಣಾಲಯದ ಸಹಕಾರ ಸಂಘಗಳು 
ನೀರು ಬಳಕೆದಾರರ ಸಹಕಾರ ಸಂಘಗಳು 
ಮೀನುಗಾರರ ಸಹಕಾರ ಸಂಘಗಳು 
ನೇಕಾರರ ಸಹಕಾರ ಸಂಘಗಳು 


ಸಗಟು ಮಾರಾಟ ಸಹಕಾರ ಸಂಘಗಳು 
ಕೈಗಾರಿಕಾ ಸಹಕಾರ ಸಂಘಗಳು 
ಇತರೆ ಸಹಕಾರ ಸಂಘಗಳು 


ಒಟ್ಟು 


ಒಟ್ಟು 576 ಸಹಕಾರ ಸಂಘಗಳು ಇದ್ದು , ಬೆಂಗಳೂರು ನಗರದ ಜನಜೀವನದಲ್ಲಿ ಸಹಕಾರ ಚಳುವಳಿಯು ಹಾಸುಹೊಕ್ಕಾಗಿರುತ್ತದೆ. 
05. ಜಿಲ್ಲೆಯಲ್ಲಿ ಸಹಕಾರ ಇಲಾಖಾ ಕಚೇರಿಗಳ ಸಂರಚನೆ, ಆಡಳಿತದ ವಿವಿಧ ಹಂತಗಳು 

01. ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ವಲಯ , ಬೆಂಗಳೂರು ನಗರ ಜಿಲ್ಲೆ , ಬೆಂಗಳೂರು 

02. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಉತ್ತರ ವಲಯ ವೃತ್ತ, ಬೆಂಗಳೂರು 
05.01. ಈ ಮೇಲ್ಕಂಡ ಅದಿಕಾರಿಗಳಲ್ಲದೇ ಈ ಕೆಳಕಂಡ ವೃಂದದ ಸಿಬ್ಬಂದಿ ವರ್ಗವು ಸಹ ಕಾರ್ಯನಿರ್ವಹಿಸುತ್ತಿರುತ್ತಾರೆ. 
1. ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು 
2 . ಅಧೀಕ್ಷಕರು 
3 . ಮಾರಾಟಾಧಿಕಾರಿ 
4, ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 
5. ಸಹಕಾರ ಸಂಘಗಳ ನಿರೀಕ್ಷಕರು 
6. ಪ್ರಥಮ ದರ್ಜೆ ಸಹಾಯಕರು 
7. ಶೀಘ್ರಲಿಪಿಗಾರರು, 
8. ಹಿರಿಯ ಬೆರಳಚ್ಚುಗಾರರು 
9 , ದ್ವಿತೀಯ ದರ್ಜೆ ಸಹಾಯಕರು 
10. ಬೆರಳಚ್ಚುಗಾರರು 
11. ವಾಹನ ಚಾಲಕರು 
12 . ಡಿ ದರ್ಜೆ ನೌಕರರು: ಜಾರಿಗಾರರು 

ಒಟ್ಟಾರೆ ಬೆಂಗಳೂರು ನಗರ ಜಿಲ್ಲೆ ಉತ್ತರ ವಲಯದ ವ್ಯಾಪ್ತಿಯ ಇಲಾಖಾ ಕಛೇರಿಗಳಲ್ಲಿ ತಹಲ್‌ವರೆವಿಗೂ ಮಂಜೂರಾಗಿರುವ 
ಹುದ್ದೆಗಳು ಹಾಗೂ ಕಾರ್ಯನಿರತ ಸಿಬ್ಬಂದಿ ಸಂಖ್ಯೆ , ಖಾಲಿ ಇರುವ ಹುದ್ದೆಗಳ ವಿವರಗಳು ಕೆಳಕಂಡಂತಿರುತ್ತವೆ. 


ಭಾಗ- ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೬೯೩ 


ಕ್ರಮ 


ಹುದ್ದೆಯ ಹೆಸರು 


ಮಂಜೂರಾದ ಹುದ್ದೆ 


ಕಾರ್ಯ ನಿರತ 

ಹುದ್ದೆ 


ಖಾಲಿಹುದ್ದೆ 


ಸಂ . 


ಸಹಕಾರ ಸಂಘಗಳ ಉಪನಿಬಂಧಕರು , ಉತ್ತರ ವಲಯ , ಬೆಂಗಳೂರು ನಗರ ಜಿಲ್ಲೆ , ಬೆಂಗಳೂರು ಇವರ ಕಛೇರಿ 


01 


ಸಹಕಾರ ಸಂಘಗಳ ಉಪನಿಬಂಧಕರು 


_ 01 


02 


ಸಹಕಾರ ಅಭಿವೃದ್ಧಿ ಅಧಿಕಾರಿ 


03 | 


ಅಧೀಕ್ಷಕರು 


04 | 


ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 


05 


ಸಹಕಾರ ಸಂಘಗಳ ನಿರೀಕ್ಷಕರು 


06 


ಪ್ರಥಮ ದರ್ಜೆ ಸಹಾಯಕರು 


ಶೀಘ್ರಲಿಪಿಗಾರರು 


| ಹಿರಿಯ ಬೆರಳಚ್ಚುಗಾರರು 
ದ್ವಿತಿಯ ದರ್ಜೆ ಸಹಾಯಕರು 


09 


ವಾಹನ ಚಾಲಕರು 


11 


ಡಿ . ದರ್ಜೆ ನೌಕರರು 


ಒಟ್ಟು 


2 . ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , ಉತ್ತರ ವಲಯ ವೃತ ರವರ ಕಛೇರಿ, ಬೆಂಗಳೂರು 


01 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 


02 


ಮಾರಾಟಾಧಿಕಾರಿ 


03 


ಅಧೀಕ್ಷಕರು 


04 


ಸಹಕಾರ ಸಂಘಗಳ ನಿರೀಕ್ಷಕರು 


05 


ದ್ವಿತಿಯ ದರ್ಜೆ ಸಹಾಯಕರು 


06 


ಬೆರಳಚ್ಚುಗಾರರು 


07 


ವಾಹನಚಾಲಕರು 


08 


ಜಾರಿಗಾರರು 
| ಡಿ ದರ್ಜೆ ನೌಕರರು 


09 


ಒಟ್ಟು 


ಈ ಮೇಲಿನಂತೆ ಸಹಕಾರ ಇಲಾಖೆಯ ಬೆಂಗಳೂರು ನಗರ ಜಿಲ್ಲೆ ಉತ್ತರ ವಲಯದ ವ್ಯಾಪ್ತಿಯಲ್ಲಿ ಇಲಾಖಾ ಕಛೇರಿಗಳ ಸಂರಚನೆಯ ನಕ್ಷೆಯು 
ಸಮಷ್ಟಿಯಾಗಿ ಆಡಳಿತಾತ್ಮಕ ರಚನೆಯನ್ನು ಸ್ಪಷ್ಟಪಡಿಸುತ್ತದೆ. 
6. ಜಿಲ್ಲೆಯಲ್ಲಿ ಒಟ್ಟು 2 ಹಂತಗಳಲ್ಲಿ ಸಂಘಟಿತವಾಗಿದೆ. ಈ ಹಂತಗಳು ಯಾವುವೆಂದರೆ ಜಿಲ್ಲಾ ಮಟ್ಟ, ಉಪವಿಭಾಗೀಯ ಮಟ್ಟ, ಇಲಾಖೆಯ 
ಆಡಳಿತಾತ್ಮಕ ಕಾರ್ಯಗಳನ್ನು ಜಾರಿಗೆತರುವ ಹಾಗೂ ಆಡಳಿತಾತ್ಮಕ ಮೇಲ್ವಿಚಾರಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 
6.01 ಸಹಕಾರ ಸಂಘಗಳ ಉಪನಿಬಂದಕರು ಉತ್ತರ ವಲಯ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಇವರು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿದ್ದು, 
ಇವರು ಲೇವಾದೇವಿ, ಗಿರವಿ ಹಾಗೂ ಚೀಟಿನಿಧಿಗಳ ನಿಬಂಧಕರು, ಹಾಗೂ ಸಂಘಗಳ ಜಿಲ್ಲಾ ನೋಂದಣಾಧಿಕಾರಿಗಳೂ ಸಹ ಆಗಿರುತ್ತಾರೆ. ಇವರು 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959, ಕರ್ನಾಟಕ ಲೇವಾದೇವಿಗಾರರ ಕಾಯ್ದೆ , ಗಿರವಿದಾರರ ಕಾಯ್ದೆ , ಚೀಟಿನಿಧಿಗಳ ಕಾಯ್ದೆ ಮತ್ತು ಕರ್ನಾಟಕ 
ಸಂಘಗಳ ನೋಂದಣಿ ಕಾಯ್ದೆಗಳ ಶಾಸನಾತ್ಮಕ ಅಧಿಕಾರಗಳನ್ನು ಚಲಾಯಿಸುವ ಅಧಿಕಾರ ಹೊಂದಿರುತ್ತಾರೆ. ಸಹಕಾರ ಸಂಘಗಳಲ್ಲಿನ ಆಡಳಿತ 
ಮಂಡಳಿಗಳಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 


೬೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


6.02 . ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ವಲಯ ಬೆಂಗಳೂರು ನಗರ ಜಿಲ್ಲೆ ಇವರ ಅಧೀನದಲ್ಲಿ ಬೆಂಗಳೂರು ಉತ್ತರ ವಲಯ 
ವೃತ್ತಕ್ಕೆ ಉಪವಿಭಾಗಿಯ ಮಟ್ಟದ ಅಧಿಕಾರಿಗಳಾಗಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಇದ್ದು, ಇವರಿಗೆ ಸರ್ಕಾರದ ಆದೇಶದನ್ವಯ ಅಧಿಕಾರ 
ಪ್ರತ್ಯಾಯೋಜನೆಯಾಗಿರುತ್ತದೆ . ಇವರ ಅಧಿಕಾರ ವ್ಯಾಪ್ತಿಗೆ ಬರುವ ಸಹಕಾರ ಸಂಘಗಳ ಮೇಲೆ ಹಾಗೂ ಗಿರವಿ ,ಹಣಕಾಸು ಚೀಟಿ ಸಂಸ್ಥೆಗಳ 
ಶಾಸನಾತ್ಮಕ ಹಾಗೂ ಆಡಳಿತಾತ್ಮಕ ನಿಯಂತ್ರಣ ಹೊಂದಿರುತ್ತಾರೆ. ಅದೇ ರೀತಿ ಸಹಕಾರ ಸಂಘಗಳ ಸಂಯೋಜನೆ, ಸಮಾಪನೆ, ಉಪನಿಯಮಗಳ 
ತಿದ್ದುಪಡಿ, ಪರಿವೀಕ್ಷಣೆ, ನಿರೀಕ್ಷಣೆಗಳ ಜೊತೆಗೆ ಅರೆ ನ್ಯಾಯಕಲಾಪ ಹಾಗೂ ಶಾಸನಗಳು ನೀಡಿರುವ ಆದೇಶದ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. 
6.03 ರಾಜ್ಯ ಯೋಜನೆಗಳು , ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಜೊತೆಗೆ ಜಿಲ್ಲಾ ಪಂಚಾಯಿತಿಯ ಯೋಜನೆಗಳನ್ನು 
ಜಾರಿಗೊಳಿಸುವ ಸಂದರ್ಭದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಉತ್ತರ ವಲಯ ,ಸಹಕಾರ ಸಂಘಗಳ ಉಪನಿಬಂಧಕರು ಜಿಲ್ಲಾ ಪಂಚಾಯತ್ 
ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಉಪವಿಭಾದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಉತ್ತರ ವಲಯ ವೃತ್ತ ರವರು ರಾಜ್ಯ 

ಜಿಲ್ಲಾ ಪಂಚಾಯತ್ ತಾಲ್ಲೂಕು ಪಂಚಾಯತ್ ಯೋಜನೆಗಳ ಅನುಷ್ಠಾನದ ಹೊಣೆಯನ್ನು ಹೊಂದಿರುತ್ತಾರೆ. ಅಲ್ಲದೇ ಇಲಾಖಾ 
ಮುಖ್ಯಸ್ಥರು ಹಾಗೂ ಪ್ರಾಂತೀಯ ಅಧಿಕಾರಿಗಳ ಅಧೀನದಲ್ಲಿ ಜಿಲ್ಲಾ, ಉಪವಿಭಾಗದ ಹಂತದಲ್ಲಿ ಕ್ಷೇತ್ರೀಯ ಸಿಬ್ಬಂದಿ ಸಹಾಯಕರಾಗಿ 
ಕಾರ್ಯನಿರ್ವಹಿಸುತ್ತಾರೆ. 


6.04 ಈ ಸಂರಚನೆಯು ಇಲಾಖೆಯ ಧೈಯೋದ್ದೇಶಗಳನ್ನು ಗುರಿಸಾಧಿಸಲು ಮಾರ್ಗೋಪಾಯವಾಗಿದೆ. ಇಲಾಖೆಯ ಜಿಲ್ಲಾಡಳಿತ ಯಂತ್ರವು 
ತಂಡದ ಸ್ವರೂಪದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸಮರ್ಪಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿ, ಇಲಾಖೆಯ ಧೈಯ 
ಉದ್ದೇಶಗಳನ್ನು ಜಾರಿಗೊಳಿಸಲು ಕೆಲಸಗಳನ್ನು ವಿಂಗಡಣೆ ಮಾಡಿಕೊಂಡು ತಂಡದೋಪಾದಿಯಲ್ಲಿ ನಿರ್ವಹಿಸುತ್ತಿದೆ . 


ಕಛೇರಿಯ ಪ್ರತಿಯೊಬ್ಬ ಸದಸ್ಯರು( ನೌಕರರು - ಅಧಿಕಾರಿಗಳು ) ತನ್ನ ನಿರ್ಧಿಷ್ಟ ಪಾತ್ರವನ್ನು ಅರಿತು ತಮ್ಮ ತಮ್ಮ ಕರ್ತವ್ಯಗಳು, ವಹಿಸಿರುವ 
ಜವಾಬ್ದಾರಿಗಳು, ಅಧಿಕಾರ ಪತ್ರಾಯೋಜನೆಯ ರೀತ್ಯಾ ಪರಸ್ಪರ ಪೂರಕವಾಗಿ ನಿರ್ವಹಿಸುವ ಮೂಲಕ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 
6.05, ಜಿಲ್ಲಾ ಮುಖ್ಯಸ್ಥರಾದ ಸಹಕಾರ ಸಂಘಗಳ ಉಪನಿಬಂಧಕರು ಇಲಾಖಾ ಮುಖ್ಯಸ್ಥರು ಹಾಗೂ ಮೇಲಧಿಕಾರಿಗಳ ಮಾರ್ಗದರ್ಶನ ಹಾಗೂ 
ನಿರ್ದೇಶನಗಳಿಗನುಗುಣವಾಗಿ ಇಲಾಖೆಯ ಸಿಬ್ಬಂದಿಯೊಂದಿಗೆ ಸಮನ್ವಯತೆಯನ್ನು ಸಾಧಿಸಿ ಸುಲಲಿತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುತ್ತದೆ. 
7. ಸಹಕಾರ ಸಂಘಗಳ ಉಪನಿಬಂಧಕರು ಹಾಗೂ ಅವರ ಕಛೇರಿಯ ಅಧಿಕಾರಿ, ನೌಕರರ ಅಧಿಕಾರಿ ಮತ್ತು ಕರ್ತವ್ಯಗಳು : 


ಇಲಾಖೆಯ ಸಂರಚನೆಯ ನಕ್ಷೆಯಲ್ಲಿ ಅಧಿಕಾರದ ಶ್ರೇಣಿಕೃತ ವ್ಯವಸ್ಥೆಯನ್ನು ವೀಕ್ಷಿಸಬಹುದು. ಆ ಪ್ರಕಾರ ಸಹಕಾರ ಸಂಘಗಳ 
ಉಪನಿಬಂಧಕರ ಕಛೇರಿಯಲ್ಲಿ ಅಧಿಕಾರಿಗಳು ನೌಕರರ ಆಡಳಿತಾತ್ಮಕ ಸ್ಥಾನ ಮತ್ತು ಅಧಿಕಾರ ಮತ್ತು ಕರ್ತವ್ಯಗಳನ್ನು ಈ ಕೆಳಕಂಡಂತೆ ಇರುತ್ತದೆ. 
7.01 ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು 

ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಜಿಲ್ಲಾ ಮಟ್ಟದ ಎ ವರ್ಗದ 
ಅಧಿಕಾರಿಗಳಾಗಿದ್ದು, ಇವರು ಇಲಾಖಾ ಮುಖ್ಯಸ್ಥರಾದ ಸಹಕಾರ ಸಂಘಗಳ ನಿಬಂಧಕರು , ಹಾಗೂ ಕೇಂದ್ರ ಕಛೇರಿಯ ಉನ್ನತ ಅಧಿಕಾರಿಗಳು ಮತ್ತು 
ಪ್ರಾಂತ ಮಟ್ಟದ ಅಧಿಕಾರಿಗಳಾದ ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಮಾರ್ಗದರ್ಶನ ಹಾಗೂ 
ನಿರ್ದೇಶನಗಳಿಗನುಗುಣವಾಗಿ, ಸರ್ಕಾರದ ಸಹಕಾರ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುವುದು, ಈ ಮೇಲಿನ ಕಾಯ್ದೆಗಳಲ್ಲಿ 
ನಿರ್ಧಿಷ್ಟಪಡಿಸಿರುವ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನಿರ್ವಹಣೆ ಮಾಡುತ್ತಾರೆ. 
7. 02 ಸಹಕಾರ ಇಲಾಖೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿದ್ದು, ಜಿಲ್ಲಾ ಮಟ್ಟದ ಅಧಿಕಾರವನ್ನು ಹೊಂದಿರುತ್ತಾರೆ. ಇವರು ಆಡಳಿತಾತ್ಮಕ, ಶಾಸನಾತ್ಮಕ 
ಕಾರಗಳನ್ನು ನಿರ್ವಹಿಸುವುದರ ಜೊತೆಗೆ ಅಭಿವೃದ್ಧಿಗೆ ಅಗತ್ಯವಿರುವ ಪೂರಕ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ. 
ಇವರು ಈ ಕೆಳಕಂಡ ಕಾಯ್ದೆಗಳಲ್ಲಿ ಹಂಚಿಕೆ ಮಾಡಿರುವ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. 
1. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 , ಮತ್ತು ಸಹಕಾರ ಸಂಘಗಳ ನಿಯಮಗಳು 1960 . 
2. ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997, ಹಾಗೂ ಕರ್ನಾಟಕ ಸೌಹಾರ್ದ ಸಹಕಾರ ನಿಯಮಾವಳಿಗಳು 
3 ಕರ್ನಾಟಕ ಲೇವಾದೇವಿ ಕಾಯ್ದೆ 1961 ಮತ್ತು ಕರ್ನಾಟಕ ಲೇವಾದೇವಿ ನಿಯಮಾವಳಿಗಳು 1965 . 
4. ಕರ್ನಾಟಕ ಗಿರವಿದಾರರ ಕಾಯ್ದೆ 1961 ಮತ್ತು ಕರ್ನಾಟಕ ಗಿರವಿ ನಿಯಮಗಳು 1966 
5. ಚೀಟಿ ನಿಧಿ ಕಾಯ್ದೆ 1982 ಮತ್ತು ಚೀಟಿ ನಿಧಿ ನಿಯಮಗಳು 1983 
6. ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ಹಾಗೂ ನಿಯಮಗಳು 1961. 
7. ಜಿಲ್ಲೆಯ ಎಲ್ಲಾ ನೌಕರರ ಸೇವಾ ವಿಷಯಗಳಾದ, ಬಡ್ತಿ, ರಜೆ, ನಿವೃತ್ತಿ, ನಿಯಂತ್ರಣ , ನಿರ್ದೇಶನ ಹಾಗೂ ಶಿಸ್ತು ಕ್ರಮದ ಬಗ್ಗೆ 

ಪ್ರತ್ಯಾಯೋಜಿತವಾದ ಅಧಿಕಾರದಂತೆ ಕ್ರಮ . 
8. ಜಿಲ್ಲೆಯ ಸಹಕಾರ ಇಲಾಖೆಯ ಸಾಮಾನ್ಯ ಆಡಳಿತದ ಮೇಲ್ವಿಚಾರಣೆ 
9 ವಿವಿಧ ಯೋಜನೆಗಳ ಅನುಷ್ಠಾನ, ಇಲಾಖಾ ಮುಖ್ಯಸ್ಥರು ನೀಡುವ ಅನುಧಾನಗಳನ್ನು ಸಮರ್ಪಕವಾಗಿ ಸದ್ಬಳಕೆ ಬಗ್ಗೆ , ನೀಡಿದ ಭೌತಿಕ ಗುರಿಗೆ 

ಅನುಗುಣವಾಗಿ ಸಾಧನೆಗೆ ಕ್ರಮ . 


ಭಾಗ- ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೬೯೫ 


10. ಜಿಲ್ಲೆಯ ಅಂಕಿ ಅಂಶಗಳ ನಿರ್ವಹಣೆ, ಸರ್ಕಾರವು ಸಹಕಾರ ಸಂಘಗಳಿಗೆ ನೀಡುವ ಷೇರು, ಸಾಲ , ಸಹಾಯದನದ ಸದ್ಬಳಕೆ ಬಗ್ಗೆ 

ಮೇಲ್ವಿಚಾರಣೆ ಹಾಗೂ ರೇಡಿಮೆಬಲ್ ಷೇರು ಮತ್ತು ಸರ್ಕಾರಿ ಸಾಲದ ವಸೂಲಾತಿಯ ಮೇಲ್ವಿಚಾರಣೆ. 
11. ತಾಲ್ಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದ ಒಳಪಟ್ಟಿರುವ ಜಿಲ್ಲಾ ವ್ಯಾಪ್ತಿಯಲ್ಲಿರುವ ಎಲ್ಲಾ ವಿಧದ ಸಹಕಾರ ಸಂಘಗಳ ಮೇಲ್ವಿಚಾರಣೆ, ವ್ಯಾಜ್ಯಗಳ 

ವಿಚಾರಣೆ ಹಾಗೂ ಇತ್ಯರ್ಥ. 
12 . ತಾಲ್ಲೂಕು ಮಟ್ಟ ಹಾಗೂ ಬೆಂಗಳೂರು ಉತ್ತರ ವಲಯ ವ್ಯಾಪ್ತಿಗೆ ಒಳಪಟ್ಟಿರುವ ಅಧಿಕಾರ ಪ್ರತ್ಯಾಯೋಜಿತ ವಿವಿಧ ಸಹಕಾರ ಸಂಘಗಳಿಗೆ 

ಸಂಬಂಧಪಟ್ಟಂತೆ ಸಹಕಾರ ಸಂಘಗಳ ಕಾಯ್ದೆ ಹಾಗೂ ಸೌಹಾರ್ದ ಕಾಯ್ದೆಯಡಿ ಸಹಕಾರ ಸಂಘಗಳು ಹಾಗೂ ಸೌಹಾರ್ದ ಸಹಕಾರಿಗಳ 

ನೋಂದಣಿ ಕಾರ್ಯಗಳು , ಮತ್ತು ಸಂಬಂಧಪಟ್ಟ ಸಂಘಗಳ ಉಪನಿಯಮಗಳ ತಿದ್ದುಪಡಿ ನೋಂದಣಿ ಕಾರ್ಯ. 
13 ಯಶಸ್ವಿನಿ ರೈತರ ಆರೋಗ್ಯ ರಕ್ಷಣಾ ವಿಮಾ ಯೋಜನೆಯ ಅನುಷ್ಟಾನ ಹಾಗೂ ಆ ಮೂಲಕ ರೈತ ಫಲಾನುಭವಿ ಸದಸ್ಯರುಗಳಿಗೆ ಪ್ರಾಯೋಜಕತ್ವದ 

ಬಗ್ಗೆ ಮೇಲ್ವಿಚಾರಣೆ . 


7.03 ಇವರ ಅಧಿಕಾರದ ಕಾರ್ಯವ್ಯಾಪ್ತಿಯಲ್ಲಿ ಆಡಳಿತಾತ್ಮಕ ಕಾರ್ಯನಿರ್ವಹಿಸುವ ಕಾರ್ಯರಚನೆಯ ವಿವರಗಳು 

ಸಹಕಾರ ಸಂಘಗಳ ಉಪನಿಬಂಧಕರು, ಉತ್ತರ ವಲಯ ,ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಸೌಹಾರ್ದಸಹಕಾರಿಗಳ ಉಪನಿಬಂಧಕರು , 
ಸಂಘಗಳ ಜಿಲ್ಲಾ ನೋಂದಣಾಧಿಕಾರಿ,ಲೇವಾದೇವಿಗಾರರ ನಿಬಂಧಕರು, ಗಿರವಿದಾರರ ನಿಬಂಧಕರು, ಚೀಟಿ ನಿಧಿಗಳ ನಿಬಂಧಕರು. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ಲೇವಾದೇವಿಗಾರರ ಸಹಾಯಕ ನಿಬಂಧಕರು , ಗಿರವಿದಾರರ ಸಹಾಯಕ ನಿಬಂಧಕರು, 
ಸೌಹಾರ್ದ ಸಹಕಾರಿಗಳ ಸಹಾಯಕ ನಿಬಂಧಕರು, ಉತ್ತರ ವಲಯ ವೃತ್ತ, ಬೆಂಗಳೂರು 

ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು 
ಅಧೀಕ್ಷಕರು 
ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 
ಸಹಕಾರ ಸಂಘಗಳ ನಿರೀಕ್ಷಕರು 

ವಿಷಯ ನಿರ್ವಾಹಕರು 
7. 04 ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ವಲಯ , ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಇವರ ಕಛೇರಿಯಲ್ಲಿ ಈ ಕೆಳಕಂಡಂತೆ 

ಸಿಬ್ಬಂದಿ ವರ್ಗದವರುಗಳಿರುತ್ತಾರೆ. 
1. ಅಧೀಕ್ಷಕರು 
2 ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು 
3. ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 
4. ಸಹಕಾರ ಸಂಘಗಳ ನಿರೀಕ್ಷಕರು 
5. ಪ್ರಥಮ ದರ್ಜೆ ಸಹಾಯಕರು 
6. ದ್ವಿತೀಯ ದರ್ಜೆ ಸಹಾಯಕರು 
7. ಶೀಘ್ರಲಿಪಿಗಾರರು 
8. ಹಿರಿಯ ಬೆರಳಚ್ಚುಗಾರರು 

9. ವಾಹನ ಚಾಲಕರು ಹಾಗೂ ಡಿ ದರ್ಜೆ ನೌಕರರು 
7. 04. 01 ಈ ಸಿಬ್ಬಂದಿಗಳ ವಿವರ ಕಾರ್ಯನಿರ್ವಹಣೆ, ವಿವರ ಅನುಬಂಧ - 1,ಅನುಬಂಧ- 2( ಎ) ರಂತೆ ಇವೆ 
7.05 ಕ್ಷೇತ್ರೀಯ ಮಟ್ಟದಲ್ಲಿ 

1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಉತ್ತರ ವಲಯ , ವೃತ್ತ ಬೆಂಗಳೂರು ಹಾಗೂ ಲೇವಾದೇವಿಗಾರರ ಸಹಾಯಕ 
ನಿಬಂಧಕರು, ಗಿರವಿದಾರರ ಸಹಾಯಕ ನಿಬಂಧಕರು, ಚೀಟಿ ನಿಧಿಗಳ ಸಹಾಯಕ ನಿಬಂಧಕರು ಮತ್ತು ಸಹಕಾರಿಗಳ ಸಹಾಯಕ ನಿಬಂಧಕರು, ಉತ್ತರ 
ವಲಯ ವೃತ್ತ, ಬೆಂಗಳೂರು 
7. 06 ಈ ಕಛೇರಿಗಳಲ್ಲಿ ಆಡಳಿತಾತ್ಮಕ ಕಾರ್ಯರಚನೆ ಈ ಕೆಳಕಂಡಂತಿದೆ. 

( ಅನುಬಂಧ -2ಬಿ ) 
(1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೆಂಗಳೂರು ಉತ್ತರ ವಲಯ ವೃತ್ತ , ಬೆಂಗಳೂರು. 

1. ಅಧೀಕ್ಷಕರು 
2 ಮಾರಾಟಾಧಿಕಾರಿ( ಸರ್ಕಾರಿ ) 
3. ಸಹಕಾರ ಸಂಘಗಳ ನಿರೀಕ್ಷಕರು 
4 . ದ್ವಿತೀಯ ದರ್ಜೆ ಸಹಾಯಕರು 


೬೯ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


5 ಬೆರಳಚ್ಚುಗಾರರು 
6 ವಾಹನ ಚಾಲಕರು 

7 . ಜಾರಿಗಾರರು “ ಡಿ ” ದರ್ಜೆ ನೌಕರರು 
8. ಮೇಲ್ವಿಚಾರಣೆಯ ಅಂಶಗಳು ಮತ್ತು ಜವಾಬ್ದಾರಿಯು ಸೇರಿದಂತೆ ತೀರ್ಮಾನ ಕೈಗೊಳ್ಳುವ ನಡವಳಿಯಲ್ಲಿ ಅನುಸರಿಸುವ ವಿಧಾನ: 
8. 01.(1) ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ವಲಯ , ಬೆಂಗಳೂರು ನಗರ ಜಿಲ್ಲೆ ಇವರು ಜಿಲ್ಲಾ ಮಟ್ಟದಲ್ಲಿ ಸರ್ಕಾರದ ಆದೇಶ 
ಸಂ . ಸಿಓ/ 39/ ಸಿಎಲ್ಎಂ/2010 ದಿನಾಂಕ: 17 - 02 - 2011ರ ಕ್ರಮ ಸಂಖ್ಯೆ V ರಲ್ಲಿ ದತ್ತವಾದ ಅಧಿಕಾರದನ್ವಯ 

ತಾಲ್ಲೂಕು ಮಟ್ಟಕ್ಕೆ ಕಡಿಮೆಯಲ್ಲದ ಉಪನಿಬಂಧಕರ ಕಾರ್ಯವ್ಯಾಪ್ತಿಯಲ್ಲಿ ನೆಲೆಸಿರುವ ಎಲ್ಲಾ ಸಹಕಾರ ಸಂಘಗಳು ಕಲಂ 14 ,14ಬಿ, 
30 ,72 ,72ಎ,73,74 ,75,98ಪಿ( 2) & l18 ನಿಯಮ 18 ,22 (1)( ಎ ), 24 ( 2)( ಎ) & 33. 
ತಾಲ್ಲೂಕು ಮಟ್ಟ ಮತ್ತು ಉಪನಿಬಂಧಕರ ಕಾರ್ಯವ್ಯಾಪ್ತಿಯಲ್ಲಿ ನೆಲೆಸಿರುವ ಎಲ್ಲಾ ಸಹಕಾರ ಸಂಘಗಳು ( ಸಕ್ಕರೆ ಮತ್ತು ನೀರು 
ಬಳಕೆದಾರರ ಸಹಕಾರ ಸಂಘಗಳನ್ನು ಹೊರತುಪಡಿಸಿ) ಕಲಂ 6 ,7,8 10,12,14,14ಬಿ,16,17,27,28,28 (5), 29ಸಿ, 29ಎಫ್( 7) & 
( 8), 29ಜಿ( 6) ,31 ,31ಎ ,58( ಇ ),63 (4ಎ),( 5) & ( 7),64, 65 ,65ಎ ,67,68,69,70,70ಎ, 71 ,103,104,105ಎ ,110ಎ ,111 ,113,117,125 , & 128ಬಿ , 
ನಿಯಮಗಳು 3,6,14(1),14ಬಿ,14ಡಿ, 149,23, 26, 31,50,52 ,53,& 56 ಎಲ್ಲಾ ಪಟ್ಟಣ ಸಹಕಾರ ಬ್ಯಾಂಕುಗಳು ( ಅಮಾನತ್ ಸಹಕಾರ 
ಬ್ಯಾಂಕ್ , ಬೆಂಗಳೂರು ಹೊರತುಪಡಿಸಿ) ಉಪನಿಬಂಧಕರ ಕಾರ್ಯವ್ಯಾಪ್ತಿಯಲ್ಲಿ ನೆಲೆಸಿರುವ ಕೇಂದ್ರ ಕಛೇರಿಯಿಂದ ನೋಂದಣಿಯಾದ 
ಪಟ್ಟಣ ಸಹಕಾರ ಬ್ಯಾಂಕುಗಳು ಕಲಂ 69 70 ,70ಎ, 71 ,103 ಮತ್ತು 117 ನಿಯಮಗಳು 31 ಮತ್ತು 56 . 
ದತ್ತವಾದ ಅಧಿಕಾರದನ್ವಯ ತೀರ್ಮಾನ ಕೈಗೊಳ್ಳುವುದು .ಕ್ಷೇತ್ರ ಸಿಬ್ಬಂದಿಗಳಾಗಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ,ಹಿರಿಯ ನಿರೀಕ್ಷಕರು, 
ನಿರೀಕ್ಷಕರು, ಕಛೇರಿ ಅಧೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು , ದ್ವಿತೀಯ ದರ್ಜೆ ಸಹಾಯಕರು, ಸಹಾಯಕರಾಗಿರುತ್ತಾರೆ. ಪತ್ರಗಳ 
ವಿಲೇವಾರಿಯು ವಿಷಯ ನಿರ್ವಾಹಕರಿಂದ ಪ್ರಾರಂಭವಾಗಿ, ಉಪ ನಿಬಂಧಕರ ತೀರ್ಮಾನಕ್ಕೆ ಸಲ್ಲಿಸಲ್ಪಡುತ್ತದೆ. ಕಡತಗಳ ನಿರ್ವಹಣೆ 
ಮಾಡುವ ಎಲ್ಲಾ ಸಿಬ್ಬಂದಿಗಳು ಅದರ ಚಾಲನೆಯಲ್ಲಿನ ಕ್ರಮಬದ್ಧತೆ ಮತ್ತು ಜವಾಬ್ದಾರಿಯಿಂದ ಹೊರಬರುವ ಫಲಿತಾಂಶವು 

ನಿರ್ವಹಿಸುವ ಕರ್ತವ್ಯಕ್ಕೆ ಅನುಗುಣವಾಗಿರುತ್ತದೆ. 
8 . 02 ಉಪವಿಭಾಗದ ಸಹಾಯಕ ನಿಬಂಧಕರು, ಉತ್ತರ ವಲಯವೃತ್ತ ಬೆಂಗಳೂರು ಇವರ ಕಛೇರಿಯಲ್ಲಿ ಇಲಾಖೆಯ ವ್ಯವಹಾರಕ್ಕೆ 

ಸಂಬಂಧಪಟ್ಟಂತೆ ಜವಾಬ್ದಾರರಾಗಿರುತ್ತಾರೆ. ಮತ್ತು ಇವರು ಅವರ ಕಛೇರಿಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ . ಸಹಾಯಕ 
ನಿಬಂಧಕರು ತೆಗೆದುಕೊಳ್ಳುವ ಎಲ್ಲಾ ತೀರ್ಮಾನಗಳಿಗೆ ಅವರೇ ಜವಾಬ್ದಾರರಾಗಿರುತ್ತಾರೆ. ಜಿಲ್ಲಾ ಮಟ್ಟದ ಕಛೇರಿಯಂತೆಯೇ ಇವರ 
ಕಾರ್ಯನಿರ್ವಹಣೆಗೆ ಕ್ಷೇತ್ರ ಸಿಬ್ಬಂದಿಗಳು ಹಾಗೂ ಲಿಪಿಕ ಸಿಬ್ಬಂದಿಗಳು ಹಾಗೂ ಮಾರಾಟಾಧಿಕಾರಿ ( ಸರ್ಕಾರಿ) ಇವರು 
ಸಹಾಯಕರಾಗಿರುತ್ತಾರೆ. ಸಹಾಯಕ ನಿಬಂಧಕರು, ಉತ್ತರ ವಲಯ ವೃತ್ತದ ಹಂತದಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸಲು ಕ್ಷೇತ್ರ 
ಸಿಬ್ಬಂದಿಗಳು ಮತ್ತು ಕಛೇರಿ ಸಿಬ್ಬಂದಿಗಳು ಸಹಾಯಕರಾಗಿರುತ್ತಾರೆ . ವಿಷಯ ನಿರ್ವಾಹಕರು ಮತ್ತು ಮೇಲ್ವಿಚಾರಕ ಸಿಬ್ಬಂದಿಗಳು 
ಅವರುಗಳು ಕರ್ತವ್ಯ ನಿರ್ವಹಣೆಯ ಫಲಿತಾಂಶಕ್ಕೆ ಜವಾಬ್ದಾರರಾಗಿರುತ್ತಾರೆ . ಮತ್ತು ಮೇಲಧಿಕಾರಿಗಳಿಗೂ ಇದಕ್ಕೆ ಸಂಬಂಧಪಟ್ಟಂತೆ 

ಜವಾಬ್ದಾರಿ ಹೊಂದಿರುತ್ತಾರೆ. 
9 . 01 ಇಲಾಖೆಯಲ್ಲಿ ಜಿಲ್ಲಾ ಮಟ್ಟದ ಕಛೇರಿಯಲ್ಲಿ ತನ್ನ ಕಾರ್ಯಗಳನ್ನು ನಿರ್ವಹಿಸಲು ರೂಪಿತವಾಗಿರುವ ಮಾರ್ಗಸೂಚಿಗಳು: 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರಲ್ಲಿ ಇಲಾಖೆಯ ಪರಿಣಾಮಕಾರಿ ಕಾರ್ಯನಿರ್ವಹಣೆಗೆ ವಿವಿಧ ಹಂತಗಳನ್ನು 
ರೂಪಿಸಿದೆ. 
ಸಾಮಾನ್ಯವಾಗಿ ವ್ಯವಹಾರದ ಜರೂರು ವಿಲೇವಾರಿಗೆ ಅಂದರೆ ಕಾಲವಿಳಂಭಕ್ಕೆ ಯಾವುದೇ ಅವಕಾಶ ನೀಡದೇ ಆದ್ಯತೆಯ ಮೇಲೆ 
ಪತ್ರಗಳನ್ನು , ಕಡತಗಳನ್ನು ಮಂಡಿಸುವುದು, ತುರ್ತು ಮತ್ತು ಮುಖ್ಯವಾದ ಆದ್ಯತೆಯ ವಿಷಯವನ್ನು ಸಾಮಾನ್ಯವಾಗಿ ಅಂದಂದೇ 
ನಿರ್ವಹಿಸಲು ಅಗತ್ಯವಾದ ಕ್ರಮಗಳನ್ನು ಅನುಸರಿಸಲಾಗುವುದು. 
ಪತ್ರಗಳ ಮತ್ತು ಕಡತಗಳ ವಿಲೇವಾರಿಗೆ, ಕಛೇರಿ ಕಾರ್ಯವಿಧಾನ ಕೈಪಿಡಿಯಲ್ಲಿ ರೂಪಿಸಿದ ಮಾರ್ಗಸೂಚಿಯಂತೆ 
ಪರಿಣಾಮಕಾರಿಯಾಗಿ ಪುನರ್ ವಿಲೋಕನ ಮತ್ತು ಶೀಘ್ರ ವಿಲೇವಾರಿಗೆ ಕಾರ್ಯನಿರ್ವಹಣೆಯನ್ನು ಗುರುತಿಸಲು ಅನುಪಾಲನಾ 
ಪದ್ಧತಿ ಜಾರಿಯಲ್ಲಿದೆ. ಕಛೇರಿಯ ಮಾರ್ಗಸೂಚಿಗಳ ಪ್ರಕಾರ, ಅವರವರ ಕಾರ್ಯಗಳನ್ನು ನಿರ್ವಹಿಸಲು ಮತ್ತು ಕರ್ತವ್ಯಗಳನ್ನು 
ಚುರುಕಾಗಿ ಪರಿಣಾಮಕಾರಿಯಾಗಿ ಮತ್ತು ಪಾರದರ್ಶಕವಾಗಿರುವುದು ಕಡ್ಡಾಯವಾಗಿದೆ. 
ಉಪನಿಬಂಧಕರು ಅನ್ಯಾಯಕ ಪ್ರಾಧಿಕಾರಿಗಳಾಗಿ ಸಹಕಾರ ಸಂಘಗಳಲ್ಲಿ, ಸೌಹಾರ್ದ ಸಹಕಾರಿಗಳಲ್ಲಿ, ಹಾಗೂ ಚೀಟಿನಿಧಿ 
ಕಾಯ್ದೆಯನ್ನಯ ಚೀಟಿಸಂಸ್ಥೆಗಳಲ್ಲಿ ಉದ್ಭವಿಸುವ ಮತ್ತು ದಾವೆಗೆ ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ನ್ಯಾಯಿಕ ಕಲಾಪದ 
ಮೂಲಕ ಮತ್ತು ಇತರೆ ಅರೆ ನ್ಯಾಯಿಕ ವಿಷಯಗಳಂತೆ ಇರುವ ಪ್ರಕರಣಗಳನ್ನು ನಿಯಮಾನುಸಾರ ಮತ್ತು ನಿಗಧಿತ ಕ್ರಮಗಳನ್ನು 
ಅನುಸರಿಸಿ ವಿಲೇವಾರಿ ಮಾಡಲಾಗುವುದು. 


9 .02 . 


9 . 03 . 


ಭಾಗ- ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೬೯೭ 


10. 01 


9 .04. 

ಉಪನಿಬಂದಕರಿಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಲು ಸಂಬಂಧಪಟ್ಟಂತೆ ಸರ್ಕಾರವು ರೂಪಿಸಿರುವ ಮಾರ್ಗಸೂಚಿಗಳನ್ನು 
ಮತ್ತು ಕಚೇರಿ ಕಾರ್ಯ ವಿಧಾನ ಕೈಪಿಡಿಯನ್ವಯ ನಿರ್ಥಿಷ್ಟಪಡಿಸಿರುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ 

ಅನುಸರಿಸಲಾಗುವುದು . 
9 . 05 . 

ನಿರ್ವಹಣೆ , ಜವಾಬ್ದಾರಿ , ಪಾರದರ್ಶಕತೆ ಮತ್ತು ಪರಿಣಾಮಕಾರಿ ಆಡಳಿತ ಇವುಗಳನ್ನು ಇಲಾಖೆಯು ಪ್ರಮುಖ 
ಮಾರ್ಗಸೂಚಿಗಳಾಗಿದ್ದು , ಇವುಗಳನ್ನು ಕಾನೂನುಬದ್ಧವಾಗಿ ನಿಗಧಿಪಡಿಸಿರುವ ಮಾರ್ಗಸೂಚಿಗಳ ಜೊತೆಯಲ್ಲಿ ಅನುಸರಿಸಲಾಗುವುದು. 
ಕಛೇರಿ ಸಿಬ್ಬಂದಿಗಳು ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಉಪಯೋಗಿಸುವ ನಿಯಮಗಳು , ನಿಯಂತ್ರಣಗಳು , ಸೂಚನೆಗಳು, ಮ್ಯಾನ್ಯೂಯಲ್ 
ಮತ್ತು ದಾಖಲೆಗಳು ಅಥವಾ ಅವುಗಳ ನಿಯಂತ್ರಣಗಳು. 
ಉಪನಿಬಂಧಕರ ಕಛೇರಿಯ ಅಧಿಕಾರಿಗಳು, ಸಿಬ್ಬಂದಿಗಳು ಅಗತ್ಯವಾದ ದಾಖಲೆಗಳನ್ನು ಕೈಪಿಡಿಗಳನ್ನು ನಿರ್ವಹಿಸುತ್ತಿದ್ದಾರೆ. 
1. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 . 
2. ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 
3. ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997 ಮತ್ತು ನಿಯಮಗಳು 2004. 
4. ಚೀಟಿ ನಿಧಿ ಕಾಯ್ದೆ , 1982 ಚೀಟಿ ನಿಧಿ (ಕರ್ನಾಟಕ)ನಿಯಮಗಳು 1983 
5. ಗಿರವಿದಾರರ ಕಾಯ್ದೆ 1961 ಮತ್ತು ಗಿರವಿದಾರರ ನಿಯಮಗಳು 1966 
6. ಕರ್ನಾಟಕ ಲೇವಾದೇವಿಗಾರರ ಕಾಯ್ದೆ 1961 ಕರ್ನಾಟಕ ಲೇವಾದೇವಿಗಾರರ ನಿಯಮಗಳು 1965 
7. ಕರ್ನಾಟಕ ಮೀತಿಮೀರಿದ ಬಡ್ಡಿ ವಿಧಿಸುವುದನ್ನು ನಿಷೇಧಿಸುವ ಕಾಯ್ದೆ 2004 
8 . ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 . ಮತ್ತು ನಿಯಮಗಳು 1961. 

9 , ಇತರೆ. 
10 . 02 ನಿರ್ವಹಿಸುವ ಇತರೆ ಶಾಸನ ಬದ್ಧ ಕಾಯ್ದೆಗಳು , ನಿಯಮಗಳು 

1. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1958 
2 . ಕರ್ನಾಟಕ ನಾಗರಿಕ ( ವೈದ್ಯಕೀಯ ಹಾಜರಾತಿ ) ನಿಯಮಗಳು 1963 

ಕರ್ನಾಟಕ ನಾಗರಿಕ (ಕಾಲಮಿತಿ ಬಡ್ಡಿ) ನಿಯಮಗಳು 
4. ಕರ್ನಾಟಕ ಆಯವ್ಯಯ ಕೈಪಿಡಿ 
5. ಸಾದಿಲ್ವಾರು ವೆಚ್ಚದ ಕೈಪಿಡಿ 

ಕರ್ನಾಟಕ ಆರ್ಥಿಕ ಸಂಹಿತೆ ಸಂಪುಟ - 1 , ಸಂಪುಟ - 2 
7. ಕರ್ನಾಟಕ ಖಜಾನೆ ಸಂಹಿತೆ ಸಂಪುಟ -1,2 

ಕರ್ನಾಟಕ ನಾಗರೀಕ ಸೇವಾ ( ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ವಿಶೇಷ ಬಡ್ತಿ) ನಿಯಮಗಳು 
9 . ಸಿ.ಆ. ಸು .ಇಲಾಖೆಯು ಪ್ರಕಟಿಸಿರುವ ಸೇವಾ ನಿಯಮಗಳು 
10. ಪ್ರಮುಖ ಸರ್ಕಾರಿ ಆದೇಶಗಳು , ಸರ್ಕಾರದ , ಸಿಅಸು ಮತ್ತು ಹಣಕಾಸು ಇಲಾಖೆಯು ಪ್ರಕಟಿತ ಮ್ಯಾನ್ಯಯಲ್ 
10. ಕರ್ನಾಟಕ ಸರ್ಕಾರಿ ನೌಕರರ ಸಮೂಹ ವಿಮಾ ಯೋಜನೆ ನಿಯಮಗಳು 
11. ಕರ್ನಾಟಕ ಸರ್ಕಾರಿ ನೌಕರರ ( ಪರೀಕ್ಷಾರ್ಥ ಅವಧಿನಿಯಮಗಳು 
12 . ಕರ್ನಾಟಕ ನಾಗರೀಕ ಸೇವ ( ನಡತೆ) ನಿಯಮಗಳು 
13 . ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ, ಮತ್ತು ಮೇಲು ಸಹಿ ) ನಿಯಮಗಳು 

14 . ಸಾಮಾನ್ಯ ಭವಿಷ್ಯ ನಿಧಿ ನಿಯಮಗಳು . 
10.03 ಕಛೇರಿಯಲ್ಲಿ ಕೆಳಕಂಡ ದಾಖಲಾತಿಗಳನ್ನು ನಿರ್ವಹಿಸಲಾಗುತ್ತಿದೆ 

1. ಸ್ವೀಕೃತಿ ವಹಿ ( ಯಿಂದ ವಹಿ ), ರವಾನೆ ವಹಿ ( ಗೆ ವಹಿ ) ಸ್ಥಳೀಯ ಬಟವಾಡೆ ವಹಿ 
2. ಸಿಬ್ಬಂದಿಗಳ ಸೇವಾ ಪುಸ್ತಕಗಳು, 
3. ಸಿಬ್ಬಂದಿಗಳ ಸೇವಾ ಪುಸ್ತಕದ ಚಲನಚಲನ ವಹಿ, ಮುಕ್ತಾಯಗೊಂಡ ಸೇವಾ ಪುಸ್ತಕಗಳ ವಹಿ 
4. ಸಿಬ್ಬಂದಿಗಳ ವಾರ್ಷಿಕ ವೇತನ ಬಡ್ತಿ ಪರಿಶೀಲನಾ ವಹಿ 
5. ಸಿಬ್ಬಂದಿಗಳ ಕಾರ್ಯನಿರ್ವಹಣಾ ವರದಿಗಳ ಪರಿಶೀಲನಾವಹಿ 
6. ಸಿಬ್ಬಂದಿಗಳ ಆಸ್ತಿ - ಜವಾಬ್ದಾರಿ ಪರಿಶೀಲನಾ ವಹಿ 


10. 03 . 


೬೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


7. ಸಾಂದರ್ಭಿಕ ರಜೆ ವಹಿ 
8 ನಗದು ಪುಸ್ತಕ , ವೇತನ ಬಟವಾಡೆ ಪುಸ್ತಕ, 
9. ಸಾದಿಲ್ವಾರು ವೆಚ್ಚದ ಬಿಲ್ಲುಗಳ ವಹಿ , ಪ್ರಯಾಣ ಭತ್ಯೆ ಬಿಲ್ಲುಗಳ ವಹಿ 
10. ಬಿಲ್ಲುಗಳ ನಗದು ಪರಿವರ್ತನೆ ವಹಿ ( ಎನ್ ಕ್ಯಾಷ್ ಮೆಂಟ್ ರಿಜಿಸ್ಟರ್) ಚಕ್ಕುಗಳ ವಹಿ ವಾಹನ ಲಾಗ್ ಪುಸ್ತಕ 
11. ವಿಷಯ ವಹಿಗಳು , ವೈಯಕ್ತಿಕ ವಹಿಗಳು | 
12. ಸಿಬ್ಬಂದಿಗಳ ಚಲನ - ವಲನ ವಹಿ , ಕಛೇರಿ ಆದೇಶದ ವಹಿ 
13, ಲೇವಾದೇವಿ/ಗಿರವಿದಾರರ ಪರವಾನಿಗೆ ,ಚೀಟಿ ನಿಧಿ, ಸಂಬಂಧಪಟ್ಟಂತೆವಹಿಗಳು. 
14 ದಾಖಲೆಗಳ ವಹಿ , ಇತ್ಯಾದಿ ಕಛೇರಿಯಲ್ಲಿ ಅವಶ್ಯಕವಾಗಿ ನಿರ್ವಹಿಸಬೇಕಾದ ವಹಿಗಳು 
ನಿರ್ವಹಿಸಲ್ಪಡುವ ಇತರೆ ಕಡತಗಳು/ ದಾಖಲೆಗಳು 

1. ಸಹಕಾರ ಸಂಘಗಳ ಮತ್ತು ಸಂಘಗಳ ನೋಂದಣಿ ವಹಿ 
2 . ನೋಂದಣಿಗೆ ಸಂಬಂಧಪಟ್ಟ ಕಡತಗಳು 
3. ಮಹಾಸಭೆ ನಡೆಸುವ ಬಗ್ಗೆ ಕಡತಗಳು 
4 . ಹಣ ದುರುಪಯೋಗ ಪ್ರಕರಣಗಳ ತ: ಖೆ 
5. ಸಹಕಾರ ಸಂಘಗಳ ಆಡಳಿತ ಮಂಡಳಿ ರದ್ದತಿ ವಹಿ , ಕಡತಗಳು, ತ: ಖ್ಯೆಗಳು 
6. ಯೋಜನಾ ಕಾರ್ಯಕ್ರಮಗಳ ಅನುಷ್ಟಾನದ ವಿವರಗಳ ಕಡತ. 
7. ಪರಿವೀಕ್ಷಣೆ, ವಿಚಾರಣೆಗೆ ಆದೇಶಿಸಿರುವ ವಿವರಗಳ ವಹಿ, ಕಡತಗಳು 


10.04 


8. ವಿವಿಧ ಆಡಳಿತಾತ್ಮಕ ಮತ್ತು ಶಾಸನಾತ್ಮಕ ವಿಷಯಗಳಿಗೆ ಸಂಬಂಧಿಸಿದಂತೆ ತೆರೆಯಲಾದ ಕಡತಗಳು , ವಹಿಗಳು 


9 , ಇತರೆ ಮತ್ತು ಸಾಮಾನ್ಯ ವಿಷಯಗಳಿಗೆ ಸಂಬಂಧಿಸಿದಂತೆ ತೆರೆಯಲಾದ ಕಡತಗಳು ಮತ್ತು ವಹಿಗಳು , ದಾಖಲಾತಿಗಳು 
10. ಅಧಿಕಾರಿಗಳು ನಡೆಸಿದ ಪರಿವೀಕ್ಷಣಾ ವರದಿಗಳು 
11. ಕಾರ್ಯವ್ಯಾಪ್ತಿಯು ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ವರದಿಗಳು , ಲೆಕ್ಕಪರಿಶೋಧನಾ ವರದಿಗಳ ಮೇಲೆ ಕಲಂ 68ರ ಪುನರ್ 

ವಿಲೋಕನ ಆದೇಶಗಳು 
12 . ಕಛೇರಿ ಸಿಬ್ಬಂದಿಗಳ ರಜೆ, ವೇತನ ಬಡ್ತಿ, ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ನೌಕರರ ವೈಯ್ಯಕ್ತಿಕ ಕಡತಗಳು 
13 . ಕಡತ ವಿಲೇವಾರಿ ವಹಿ , 
14 . ಇತರೆ ವಿಷಯಗಳ ಬಗ್ಗೆ ಕಾಲಿಕ ಪ್ರಗತಿ ತ: ಖೆಗಳು, ಪುನರ್ ವಿಲೋಕನ ಮತ್ತು ಇತರೆ ವ್ಯವಹಾರಿಕ ಕಡತಗಳು 
15 , ಆಡಳಿತ, ವ್ಯಾಜ್ಯ , ಲೇವಾದೇವಿ/ ಗಿರವಿದಾರರ ಪರವಾನಿಗೆ ಸಂಬಂಧಪಟ್ಟಂತೆ ಚೀಟಿ ನಿಧಿ, ಪತ್ತು, ಪತ್ತೇತರ, ಗೃಹ, ಬಳಕೆ ಇತರೆ 

ಸಹಕಾರ ಸಂಘಗಳ ಬಗ್ಗೆ ಪ್ರಗತಿ, ಕಾರ್ಯನಿರ್ವಹಣೆ ಇತರೆ ವಿಷಯಗಳ ಪತ್ರ ವ್ಯವಹಾರದ ಕಡತಗಳು ಮತ್ತು ಸಂಬಂಧಿಸಿದ 
ಕಡತಗಳು 


10.5 ಕಛೇರಿಯ ನಿಯಂತ್ರಣದಲ್ಲಿ ಹೊಂದಿರುವ ದಾಖಲೆಗಳ ವರ್ಗಗಳ ತ: ಖೆ 


ಕಛೇರಿಯಲ್ಲಿ ನಿರ್ವಹಿಸಲ್ಪಟ್ಟಿರುವ ದಾಖಲೆಗಳ ವರ್ಗಗಳ ವಿವರಗಳನ್ನು ಈ ಕೈಪಿಡಿಯ ವಿವರದಂತೆ ನಮೂದಿಸಿದೆ. ಸದರಿ ಪಟ್ಟಿಯಲ್ಲದೆ 
ಕಛೇರಿ ಕೈಪಿಡಿಯಲ್ಲಿ ನಮೂದಿಸಿರುವಂತೆ ನಿರ್ಧಿಷ್ಟಡಿಸಿರುವ ಅಗತ್ಯ ವಹಿಗಳನ್ನು ನಿರ್ವಹಿಸಿರುವುದನ್ನು ಸಹ ನಮೂದಿಸಿದೆ. ನಿರ್ಣಯಗಳಿಗೆ 
ಸಂಬಂಧಿಸಿದ ದಾಖಲೆಗಳು ಅವುಗಳ ಕಾರ್ಯನಿರ್ವಹಣೆ ಆಡಳಿತಾತ್ಮಕ/ ಶಾಸನಬದ್ದ/ ಅರೆ ನ್ಯಾಯಿಕ ರೂಪವಾಗಿರುತ್ತದೆ. ಈ ದಾಖಲೆಗಳನ್ನು 
ಕ್ರಮಬದ್ಧವಾಗಿ ವರ್ಗೀಕರಿಸಲಾಗಿದೆ. ಮತ್ತು ಆಡಳಿತ ನಿರ್ವಹಿಸಲ್ಪಟ್ಟಿದೆ. 

10 .6 ಕಛೇರಿಗೆ ಅರ ನ್ಯಾಯಿಕ ಜವಾಬ್ದಾರಿಯನ್ನು ವಹಿಸಿರುವುದರಿಂದ ಸದರಿ ಕಾರ್ಯನಿರ್ವಹಣೆಗೆ ಸೂಕ್ತ ಮತ್ತು ಅಗತ್ಯ ಶಾಸನಬದ್ಧ 
ಮಾರ್ಗಸೂಚನೆಗಳನ್ನು ಪಾಲಿಸಲಾಗುತ್ತಿದೆ. ನಿಯಮಗಳು , ನಿಯಂತ್ರಕಗಳು , ಮ್ಯಾನ್ಯುಯಲ್ ಮತ್ತು ಸರ್ಕಾರದ ಅಧಿಸೂಚನೆಗಳ ಮೂಲಕ ಇಲಾಖೆಯ 
ಮುಖ್ಯಸ್ಥರು ಹಾಗೂ ಮೇಲಧಿಕಾರಿಗಳ ಮಾರ್ಗದರ್ಶನವಿದೆ. ಆದಾಗ್ಯೂ ಕಛೇರಿಯ ಕಡ್ಡಾಯವಾಗಿ ಕಾಯ್ದೆ , ನಿಯಮಗಳು ಮತ್ತು ನಿಯಂತ್ರಕಗಳನ್ನು 
ಅನುಸರಿಸಿರುವುದರಿಂದ ಸಾರ್ವಜನಿಕರೊಂದಿಗೆ ಸಮಾಲೋಚಿಸುವ ಪದ್ಧತಿ ಇರುವುದಿಲ್ಲ. 
10.7. ಮಂಡಳಿಗಳು, ಪರಿಷತ್ತುಗಳು , ಸಮಿತಿಗಳು ಮತ್ತು ಇತರೆ ಅಂಗ ರಚನೆಗಳು ಇಬ್ಬರು ಅಥವಾ ಹೆಚ್ಚು ಸದಸ್ಯರುಗಳನ್ನು ಅದರ ರಚನೆಯ 
ಭಾಗವಾಗಿ ಹೊಂದಿರುವುದು ಅಥವಾ ಅದಕ್ಕೆ ಮಾರ್ಗದರ್ಶನ ನೀಡುವ ಉದ್ದೇಶಕ್ಕಾಗಿ ಮತ್ತು ಅಂತಹ ಮಂಡಳಿಗಳು , ಪರಿಷತ್ತುಗಳ ಸಮಿತಿಗಳು 
ಮತ್ತು ಇತರೆ ಅಂಗ ರಚನೆಗಳ ಸಭೆಗಳಲ್ಲಿ ಸಾರ್ವಜನಿಕರಿಗೆ ಅವಕಾಶವಿದೆಯೇ ? ಅಥವಾ ಅಂತಹ ಸಭೆಯ ನಡವಳಿಗಳು ಸಾರ್ವಜನಿಕರಿಗೆ 
ಲಭ್ಯವಿದೆಯೇ ? 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೬೯೯ 


ಮಾರ್ಗದರ್ಶನ ನೀಡುವ ಉದ್ದೇಶಕ್ಕಾಗಿ ಇಲಾಖಾ ಕಛೇರಿಗಳಲ್ಲಿ ಅಂತಹ ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಮತ್ತು ಇತರೆ ಅಂಗ 
ರಚನೆಗಳು ಇರುವುದಿಲ್ಲ. 
11. ಕಛೇರಿಯ ಅಧಿಕಾರಿಗಳ ಮತ್ತು ನೌಕರರ ಪಟ್ಟಿ ಕಛೇರಿಯ ಅಧಿಕಾರಿಗಳ ಮತ್ತು ನೌಕರರ ಯಾದಿಯನ್ನು ಈ ಕೈಪಿಡಿಯೊಂದಿಗೆ ಲಗತ್ತಿಸಿದೆ 
ಅನುಬಂಧ - 2ಎ ರಂತಿದೆ. 
12 . ಕಛೇರಿಯ ಪ್ರತಿ ಅಧಿಕಾರಿ/ ನೌಕರರ ಮಾಸಿಕ ಸಂಭಾವನೆ , ವಿವರಗಳು ಅದರ ನಿಯಂತ್ರಣದಲ್ಲಿನ ಅವಕಾಶದಂತೆ ಪರಿಹಾರದ ಪದ್ಧತಿಯಲ್ಲಿನ 
ಸಂಭಾವನೆಯಾ ಸೇರಿದಂತೆ: 

ಸರ್ಕಾರವು ನಿಗಧಿಪಡಿಸಿರುವಂತೆ, ಅಧಿಕಾರಿಗಳು / ನೌಕರರು ಮಾಸಿಕ ಸ್ವೀಕರಿಸುವ ಸಂಭಾವನೆ ವಿವರಗಳನ್ನು ಒಳಗೊಂಡಿರುವ ತ: ಖೆಯ 
ಈ ಕೈಪಿಡಿಯ ಜೊತೆಗೆ ಲಗತ್ತಿಸಿರುವ ಅನುಬಂಧ 3 ರಲ್ಲಿದೆ. ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸಿರುವ ಸರ್ಕಾರಿ ಆದೇಶಗಳು/ ಅಧಿಸೂಚನೆಗಳನ್ವಯ 
ಇರುವ ಸಂಭಾವನೆಯನ್ನು ಈ ಅಧಿಕಾರಿಗಳು ಮತ್ತು ನೌಕರರು ಪಡೆಯುತ್ತಿದ್ದಾರೆ. 
13. ಪ್ರತಿಯೊಂದು ಏಜೆನ್ಸಿಗೆ ಆಯವ್ಯಯ ಹಂಚಿಕೆ ಎಲ್ಲಾ ಯೋಜನೆಗಳ ವಿವರಗಳನ್ನು ನಮೂದಿಸುವುದು, ಉದ್ದೇಶಿತ ಖರ್ಚುಗಳು ಮತ್ತು 
ವಿತರಣೆ ಬಗ್ಗೆ ವರದಿ 

2010- 11ನೇ ಸಾಲಿನ ಆಯವ್ಯಯದ ಹಂಚಿಕೆ ಮತ್ತು ಖರ್ಚಿನ ವಿವರಗಳ ತ: ಖೆಗಳು ಲಗತ್ತಿಸಿರುವ ಅನುಬಂಧ 4 ರಂತಿದೆ. 
14. ಸಹಾಯಧನದ ಕಾರ್ಯಕ್ರಮಗಳ ಅನುಷ್ಠಾನದ ವಿಧಾನ, ಹಂಚಿಕೆ ಯಾದ ಮೊಬಲಗು ಸೇರಿದಂತೆ ಮತ್ತು ಅಂತಹ ಕಾರ್ಯಕ್ರಮದ 
ಫಲಾನುಭವಿಗಳ ವಿವರಗಳು; 

ವಿವಿಧ ಯೋಜನೆಗಳು, ಕಾರ್ಯಕ್ರಮಗಳು, ಹಂಚಿಕೆ ಮತ್ತು ವೆಚ್ಚದ ವಿವರಗಳನ್ನು ಅನುಬಂಧ 5ಎ ಮತ್ತು 5ಬಿ ರಲ್ಲಿ ವಿವರಿಸಿದಂತಿದೆ. 
14.01 ಹಾಗೂ ಸಹಾಯಧನ ಹಂಚಿಕೆ ಮಾಡಿರುವ ಮೊಬಲಗು, ಸರ್ಕಾರ ಇಲಾಖಾ ಮುಖ್ಯಸ್ಥರು, ಹಾಗೂ ಜಿಲ್ಲಾ ಪಂಚಾಯತ್ ಮಂಜೂರು 
ಮಾಡುತ್ತದೆ . ಅದನ್ನು ಡ್ರಾ ಮಾಡಿ ಫಲಾನುಭವಿ ಸಹಕಾರ ಸಂಘದ ಖಾತೆಗಳ ಮೂಲಕ ಜಮಾ ನೀಡಲಾಗುತ್ತಿದೆ. 
15 . ರಿಯಾಯಿತಿಗಳನ್ನು ಸ್ವೀಕರಿಸಿರುವ ವಿವರಗಳು, ಅನುಮತಿಗಳು ಅಥವಾ ಮಂಜೂರು ಮಾಡಿರುವುದು. 
15 . 01 ಸಂಬಂಧಿಸಿದ ಯೋಜನೆಯ ಕಾರ್ಯಕ್ರಮದಲ್ಲಿ ನಿರ್ಥಿಷ್ಟಪಡಿಸಿರುವ ಷರತ್ತು ಮತ್ತು ನಿಬಂಧನೆಗಳ ಪ್ರಕಾರ ಸ್ವೀಕರಿಸಿರುವವರು ಸಹಕಾರ 
ಸಂಘಗಳು/ ಸಹಕಾರ ರೈತ ಸದಸ್ಯರುಗಳು ಫಲಾನುಭವಿಗಳಾಗಿರುತ್ತಾರೆ. ಆದರೆ ಯಾವುದೇ ಅನುಮತಿ ನೀಡುವ ಯೋಜನೆಗಳಿರುವುದಿಲ್ಲ 
ಕ್ರಿಯಾ ಯೋಜನೆಯ ಕಾರ್ಯಕ್ರಮದಲ್ಲಿ ಆರ್ಥಿಕ ನೆರವನ್ನು , ಷೇರು ಬಂಡವಾಳ ಸಾಲ ಮತ್ತು ಸಹಾಯಧನದ ರೂಪದಲ್ಲಿ ಅರ್ಹ ಸಹಕಾರ 
ಸಂಘಗಳಿಗೆ ನೀಡಲಾಗುತ್ತಿದೆ. 
15 . 02 ಯೋಜನೆ: ಕಾರ್ಯಕ್ರಮಗಳಲ್ಲಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದವರು, ಹಿಂದುಳಿದ ವರ್ಗದವರು ಮತ್ತು ಮಹಿಳೆಯವರು ಸಹಕಾರ 
ಸಂಘಗಳಲ್ಲಿ ಸದಸ್ಯರಾಗಲು ಆರ್ಥಿಕ ನೆರವು ನೀಡಲಾಗುತ್ತಿದೆ. 
15 .03 ಕೃಷಿ ಪತ್ತಿನ ಸಹಕಾರ ಸಂಸ್ಥೆಗಳಲ್ಲಿ ಸದಸ್ಯರಾಗಿದ್ದು , ಸಾಲ ಸೌಲಭ್ಯ ಪಡೆದಿರುವ ರೈತರುಗಳು ಸರ್ಕಾರವು ಕಾಲಕಾಲಕ್ಕೆ ಮಂಜೂರು 
ಮಾಡಿದಂತೆ ಬಡ್ಡಿ ಸಹಾಯಧನದ ರಿಯಾಯ್ತಿ ಪಡೆಯಲಿದ್ದಾರೆ. ರೈತರು , ಕೃಷಿ ಕಾರ್ಮಿಕರು ಇತರೆ ವರ್ಗದ ಸಹಕಾರ ಸಂಘಗಳಲ್ಲಿ ಸದಸ್ಯರಾಗಿದ್ದಲ್ಲಿ 
ಯಶಸ್ವಿನಿ ರೈತರ ಆರೋಗ್ಯ ರಕ್ಷಣಾ ವಿಮಾ ಯೋಜನೆಯಡಿಯಲ್ಲಿ ಲಭ್ಯವಾಗುವ ಸೌಲಭ್ಯವನ್ನು ಪಡೆಯಲು ಅರ್ಹರಿದ್ದಾರೆ. 
16. ಗ್ರಂಥಾಲಯದ ಕಾರ್ಯ ನಿರ್ವಹಣೆಯ ಅವಧಿಯು ಸೇರಿದಂತೆ ಮಾಹಿತಿ ಪಡೆಯಲು ನಾಗರೀಕರಿಗೆ ಸಿಗುವ ಸವಲತ್ತುಗಳ ವಿವರಗಳು ಮತ್ತು ಓದುವ 
ಕೊಠಡಿ ಸಾರ್ವಜನಿಕ ಉಪಯೋಗಕ್ಕೆ ನಿರ್ವಹಿಸಿದ್ದಲ್ಲಿ; 
16. 01 ಕಛೇರಿಯಲ್ಲಿ ಗ್ರಂಥಾಲಯದ ಓದುವ ಕೊಠಡಿ ನಿರ್ವಹಿಸಿರುವುದಿಲ್ಲ. ಯಾವುದೇ ಸಾರ್ವಜನಿಕರು ಯಾವುದೇ ಮಾಹಿತಿಯನ್ನು 

ಪಡೆಯಲು ಕಾರ್ಯ ನಿರತ ದಿನಗಳಲ್ಲಿ ಕಛೇರಿಯ ಮುಖ್ಯಸ್ಥರನ್ನು ಅಥವಾ ಈ ಉದ್ದೇಶಕ್ಕೆ ನಿಯತಗೊಂಡ ಸಹಾಯಕ 
ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಸಾರ್ವಜನಿಕರಿಗೆ ಅಗತ್ಯವಾದ ವಿಷಯಗಳನ್ನು ನಿರ್ವಹಿಸಲ್ಪಡುವ ಶಾಖೆಗಳ ಮಾಹಿತಿಗಳ ಬಗ್ಗೆ 
ಮಾರ್ಗದರ್ಶನ ನೀಡಲಾಗುವುದು ಮತ್ತು ಯಾವುದೇ ಅಗತ್ಯ ದಾಖಲೆ/ ಮಾಹಿತಿಗಳಿಗಾಗಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹ ದಾಖಲೆ 
. ಮಾಹಿತಿಗಳನ್ನು ನಿಗದಿತ ಅವಧಿಯೊಳಗೆ ಒದಗಿಸಲು ಕ್ರಮವಿಡಲಾಗುವುದು. ಸಾರ್ವಜನಿಕರು, ಸಂದರ್ಶನಕ್ಕೆ ನಿಗಧಿಯಾಗಿರುವ 
ಸಮಯದಲ್ಲಿ ಕಾರ್ಯನಿರತ ದಿನಗಳಲ್ಲಿ ಅಧಿಕಾರಿಗಳು ಅಧಿಕೃತವಾಗಿ ಕೇಂದ್ರ ಸ್ಥಾನದಲ್ಲಿರುವಾಗ ಮುಕ್ತವಾಗಿ ಅಧಿಕಾರಿಗಳನ್ನು ಭೇಟಿ 

ಮಾಡಬಹುದು. 
17 . ಸಹಕಾರ ಸಂಘಗಳ ಉಪನಿಬಂಧಕರು, ಉತ್ತರ ವಲಯ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಇವರ ಕಛೇರಿಯಲ್ಲಿ ಮಾಹಿತಿ 

ಅಧಿಕಾರಿಗಳ ವಿವರ ಇಂತಿದೆ . 
ಸಾರ್ವಜನಿಕ ಮಾಹಿತಿ ಅಧಿಕಾರಿ: 

ಸಹಕಾರ ಸಂಘಗಳ ಉಪನಿಬಂಧಕರು 

ಉತ್ತರ ವಲಯ , ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 
ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ: 

ಅಧೀಕ್ಷಕರು, 
ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, 
ಉತ್ತರ ವಲಯ , ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 


೭೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಮೇಲ್ಮನವಿ ಪ್ರಾಧಿಕಾರ : 

ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, 
ಬೆಂಗಳೂರು ಪ್ರಾಂತ, ಬೆಂಗಳೂರು 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 
ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರು 
ಉತ್ತರ ವಲಯ , ಬೆಂಗಳೂರು ನಗರ ಜಿಲ್ಲೆ, 


ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ವಲಯ , ಬೆಂಗಳೂರು ನಗರ ಜಿಲ್ಲೆ ಇವರ ಕಛೇರಿನಂ.146 , 8ನೇ ಕ್ರಾಸ್ , 3ನೇ ಮುಖ್ಯರಸ್ತೆ, 

ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು - 560 003 
ಅನುಬಂಧ - 1 
ಸಿಬ್ಬಂದಿಗಳ ಕರ್ತವ್ಯ ಹಂಚಿಕೆ ಪಟ್ಟಿ 


ಎಸ್‌ - 1 


ಶ್ರೀ ಕೆ.ಗೋವಿಂದಸ್ವಾಮಿ , ಅಧೀಕ್ಷಕರು 


1. ಕಛೇರಿಯ ಸಿಬ್ಬಂದಿಯ ಮೇಲ್ವಿಚಾರಣೆ 
2. ಕಛೇರಿಯಲ್ಲಿ ಸ್ವೀಕೃತವಾದ ಟಪಾಲುಗಳನ್ನು ( ಅರೆ ಸರ್ಕಾರಿ ಪತ್ರಗಳನ್ನು ಹೊರತುಪಡಿಸಿ ) ತೆರೆಯುವುದು ,ಶಾಖೆಗಳನ್ನು ಗುರುತಿಸುವುದು 
3, ಹಾಜರಾತಿ ಪುಸ್ತಕ, ಸಿಬ್ಬಂದಿ ಚಲನ ವಲನ ವಹಿಸಾಂದರ್ಭಿಕ ರಜೆ ಪುಸ್ತಕ ಇತ್ಯಾದಿ ಅವಶ್ಯಕ ವಹಿಗಳನ್ನು ನಿರ್ವಹಿಸುವುದು 

ಸಿಬ್ಬಂದಿ ಶಾಖೆಯ ಪೂರ್ಣ ನಿರ್ವಹಣೆ. 
5. ಅಧಿಕಾರಿ ಮತ್ತು ನೌಕರರ ವೈಯ್ಯಕ್ತಿಕ ಕಡತಗಳು ಹಾಗೂ ಸೇವಾ ಪುಸ್ತಕಗಳನ್ನು ನಿರ್ವಹಿಸುವುದು 

ಸಿಬ್ಬಂದಿಗಳ ವಾರ್ಷಿಕ ವೇತನ ಬಡ್ತಿ, ರಜೆಗಳ ಮಂಜೂರಾತಿ, ನಿವೃತ್ತಿ ವೇತನ ಪ್ರಕರಣಗಳ ಬಗ್ಗೆ ಕ್ರಮ 
ವಿಧಾನಸಭಾ, ವಿಧಾನ ಪರಿಷತ್ ಸದಸ್ಯರ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ವಹಿ ನಿರ್ವಹಿಸಿ, ಸಕಾಲದಲ್ಲಿ ಶಾಖೆಗಳಿಂದ ಶೀಘ್ರ ಉತ್ತರ ಸಲ್ಲಿಕೆಗೆ 


ಕ್ರಮ 


ಸಹಕಾರ ಸಂಘಗಳ ನೋಂದಣಿ ಮತ್ತು ಉಪನಿಯಮಗಳ ತಿದ್ದುಪಡಿ ನೋಂದಣಿ ಪ್ರಕರಣಗಳ ಕಡತಗಳ ಕ್ರಮ ಹಾಗೂ ಸಂಬಂಧಪಟ್ಟ 
ವಹಿ , ನಿರ್ವಹಣೆ ಹಾಗೂ ಕಡತಗಳ ನಿರ್ವಹಣೆ ಪತ್ರ ವ್ಯವಹಾರ . 
ಜಿಲ್ಲಾ ವ್ಯಾಪ್ತಿಯ ಸಿಬ್ಬಂದಿಗಳ ಹಾಗೂ ಕಛೇರಿತಯ ಸಿಬ್ಬಂದಿಗಳ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳ ಕಡತ ನಿರ್ವಹಣೆ ಹಾಗೂ 

ಕ್ರಮ 
10 . ಕಛೇರಿ ಸಿಬ್ಬಂದಿಗಳ ಮೇಲ್ವಿಚಾರಣೆ ಕಛೇರಿ ಶಿಸ್ತು ಪಾಲನೆ ಹಾಗೂ ಕಡತಗಳ ಶೀಘ್ರವಿಲೇವಾರಿಗೆ ಮೇಲ್ವಿಚಾರಣೆ ನಡೆಸುವುದು, 

ಅಧೀನಾಧಿಕಾರಿಗಳಿಗೆ ಸಂಬಂಧಪಟ್ಟ ಪತ್ರ ವ್ಯವಹಾರಗಳಿಗೆ ಉಪ ನಿಬಂದಕರಿಂದ ಅನುಮೋದಿಸಲ್ಪಟ್ಟ ನಂತರ ಶುದ್ಧ ಪ್ರತಿಗಳಿಗೆ 
ಉಪನಿಬಂಧಕರ ಪರವಾಗಿ ( ಕರಡು ಉಪನಿಬಂಧಕರು ರವರಿಂದ ಅನುಮೋದಿಸಲ್ಪಟ್ಟಿದೆ ಇಂದು ಷರಾದೊಂದಿಗೆ ) ಸಹಿ 
ಮಾಡುವುದು 
ಮಾಹಿತಿ ಹಕ್ಕು ಕಾಯ್ದೆ ಯಡಿ, ಮಾಹಿತಿ ಹಕ್ಕು ನೀಡುವ ಅಧಿಕಾರಿಯಾಗಿ, ಕ್ರಮ ವಹಿಯ ನಿರ್ವಹಣೆ ಹಾಗೂ ಕಡತಗಳ ಶೀಘ್ರವಿಲೇವಾರಿಗೆ 

ಮೇಲುಸ್ತುವಾರಿ 
13. ನಿಯತಕಾಲಿಕ ವರದಿಗಳು ಸಕಾಲದಲ್ಲಿ ಸಕ್ಷಮ ಪ್ರಾಧಿಕಾರಿ ಕಛೇರಿಗಳಿಗೆ ಸಲ್ಲಿಸುವ ಕುರಿತು ಮೇಲ್ವಿಚಾರಣೆ. 
14 . ಉಪನಿಬಂಧಕರವರು ವಹಿಸುವ ಇನ್ನಿತರ ಕರ್ತವ್ಯ ನಿರ್ವಹಣೆಗಳು 
ಎಸ್ -2 ಶ್ರೀ ಸಿದ್ದಗಂಗಪ್ಪ , ಸಹಕಾರ ಅಭಿವೃದ್ಧಿ ಅಧಿಕಾರಿ 
01 . ಕಲಂ 17 , ಕಲಂ 29 ( ಸಿ) ಗೆ ಸಂಬಂಧಪಟ್ಟ ಕಡತಗಳ ನಿರ್ವಹಣೆ 

ಕಲಂ 30, 31, 28( ಎ) (5) ಗೆ ಸಂಬಂಧಪಟ್ಟ ಸಂಪೂರ್ಣ ಕಡತಗಳು , ತಪ್ಪಿತಸ್ಥ ಆಡಳಿತ ಮಂಡಳಿ ರದ್ದತಿಗೆ ಆರೋಪಗಳನ್ನು 
ಸಿದ್ಧಪಡಿಸಿ, ಆಡಳಿತ ಮಂಡಳಿ, ರದ್ದತಿಗೆ ಕ್ರಮ , ಅವಧಿ ವಿಸ್ತರಣೆ ಮಂಡಳಿ ಹಾಗೂ ಆಡಳಿತ ಮಂಡಳಿ ಪುನರ್ ರಚನೆ ಬಗ್ಗೆ ಪತ್ರ 
ವ್ಯವಹಾರಗಳು. 
ಅನ್ಯ ಕಾರ್ಯನಿಮಿತ್ತ ತೆರಳಿದಾಗ ಸಹಕಾರ ಸಂಘಗಳ ಉಪನಿಬಂಧಕರು ರವರ ಪರವಾಗಿ ಮೇಲಧಿಕಾರಿಗಳ ಸಭೆಗಳು ಹಾಗೂ ಇತರೆ 
ಸಭೆಗಳಿಗೆ ಹಾಜರಾಗಿ, ಸಭೆಯ ನಡವಳಿಗಳ ಬಗ್ಗೆ ವರದಿ ಸಲ್ಲಿಕೆ. 
ಮೇಲಧಿಕಾರಿಗಳು ಕಛೇರಿಗೆ ಭೇಟಿನೀಡಿದಾಗ ಭೇಟಿ ಟಿಪ್ಪಣಿ ಹಾಗೂ ಜಿಲ್ಲೆಯ ಪ್ರೊಫೈಲ್ ತಯಾರಿಕೆಗೆ, ವರದಿ ಸಲ್ಲಿಕೆಗೆ ಕ್ರಮ 
ಗೃಹ ನಿರ್ಮಾಣ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತೆ ಸಮಗ್ರ ಕಡತಗಳ ನಿರ್ವಹಣೆ, ಸಮಗ್ರ ಮಾಹಿತಿ ಕ್ರೋಢೀಕಣ ಅಂಕಿ ಅಂಶಗಳ 
ಕೋಢೀಕರಣ 


02 . 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೦೧ 


06 . ಚೀಟಿ ನಿಧಿ ಸಂಸ್ಥೆಗಳ ಸಂಬಂಧಪಟ್ಟ ವಾರ್ಷಿಕ ಪರಿವೀಕ್ಷಣಾ ಪಟ್ಟಿ ತಯಾರಿಕೆ ಹಾಗೂ ಪರಿವೀಕ್ಷಣಾ ವರದಿ ತಯಾರಿಸಿ ಸಹಕಾರ 

ಸಂಘಗಳ ಉಪನಿಬಂಧಕರು ರವರು ಪರಿವೀಕ್ಷಣೆ ಕೈಗೊಳ್ಳಲು ವರದಿ ತಯಾರಿಸಿ ಸಲ್ಲಿಕೆ. 
ವ್ಯಾಜ್ಯ ಶಾಖೆಯ ಸಂಬಂಧಪಟ್ಟಂತೆ ಉಪನಿಬಂಧಕರ ಹೆಸರಿನಲ್ಲಿ ತೆರೆಯಲಾದ ವೈಯಕ್ತಿಕ ಠೇವಣಿ ( ಪಿಡಿ ಖಾತೆ ಯಾ ಉಳಿತಾಯ 
ಖಾತೆ) ಲೆಕ್ಕಗಳ ಮೈತ್ರೀಕರಣ( ರಿಕನ್ಸಿಲೇಷನ್ ) ಮಾಡಿ ತಾಳೆ ಮಾಡಿ ಮೇಲಧಿಕಾರಿಗಳಿಗೆ ಕಾಲಕಾಲಕ್ಕೆ ವರದಿ ಸಲ್ಲಿಕೆ. 

ಕೃಷಿಯೇತರ ಪತ್ತಿನ ಸಂಘಗಳ ಆಡಳಿತ ನಿರ್ವಹನೆಯ ಮೇಲ್ವಿಚಾರಣೆ, ಪರಿವೀಕ್ಷಣೆ 
09 ಸಮಾಪನೆ ಸಹಕಾರ ಸಂಘಗಳ ಬಗ್ಗೆ ಸಮಗ್ರ ಕಡತಗಳ ನಿರ್ವಹಣೆ, 
10. ಉಪನಿಬಂಧಕರು ರವರು ವಹಿಸುವ ಇನ್ನಿತರ ಯಾವುದೇ ಕರ್ತವ್ಯ ನಿರ್ವಹಣೆಗಳು 
. ಎಸ್ 3 ಶ್ರೀ ಟಿ ಜಯಶೇಖರ್ , ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 
01. ಚೀಟಿ ನಿಧಿ ಸಂಸ್ಥೆಗಳ ಸಂಬಂಧಪಟ್ಟಂತೆ ಸಮಗ್ರ ಕಡತಗಳ ನಿರ್ವಹಣೆ ಹಾಗೂ ಮೇಲ್ವಿಚಾರಣೆ 
02 . ಚೀಟಿ ನಿಧಿ ವ್ಯಾಜ್ಯದ ಕಡತಗಳ ನಿರ್ವಹಣೆ, ಚೀಟಿ ನಿಧಿಗಳ ಪಿಡಿ ಖಾತೆಯ ನಿರ್ವಹಣೆ ಹಾಗೂ ಲೆಕ್ಕಗಳ ಮೈತ್ರೀಕರಣ ( ರಿಕನ್ಸಿಲೇಷನ್) 
04 ಶಾಖೆಗೆ ಸಂಬಂಧಪಟ್ಟಂತೆ ಅಂಕಿ ಅಂಶಗಳ ಕ್ರೋಢೀಕರಣ, ಮಾಸಿಕ, ತ್ರೈಮಾಸಿಕ ಹಾಗೂ ತೆರಿಗೇತರ ಆದಾಯ ಮಾಹಿತಿ, ಇತ್ಯಾದಿ ನಿಯತ 

ಕಾಲಿಕಗಳ ಸಲ್ಲಿಕೆ. 
06 . ಉಪನಿಬಂಧಕರು ವಹಿಸುವ ಇನ್ನಿತರ ಕರ್ತವ್ಯ ನಿರ್ವಹಣೆಗಳು . 


ಎಸ್ - 4 ಶ್ರೀ ಎಂ . ಲಿಯಾಖತ್ ಆಲಿಖಾನ್ , ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 
01. ಕಲಂ 64ರ ವಿಚಾರಣೆ, ಕಲಂ 65ರ ಪರಿವೀಕ್ಷಣೆ, ಕಲಂ 68, 69 ರ ಸರ್‌ಚಾರ್ಜ್ ಪ್ರಕರಣಗಳು, ಕಲಂ 23( ಎ) ರಿಂದ 28 ( ಇ), 302 

ಪ್ರಕರಣಗಳ ಕಡತಗಳ ನಿರ್ವಹಣೆ ಸ್ವೀಕೃತವಾದ ವರದಿಗಳ ಸಂಬಂಧ ಕಲಂ 68 ರ ಆದೇಶ ಹೊರಡಿಸಿ ಅನುಪಾಲನಾ ಕ್ರಮವಿಡುವುದು. ಈ 

ಸಂಬಂಧ ನಿಗಧಿತ ಪರಿಶೀಲನಾ ವಹಿಗಳನ್ನು ನಿರ್ವಹಿಸುವುದು. 
02. ಪಟ್ಟಣ ಬ್ಯಾಂಕುಗಳಿಗೆ ಸಂಬಂಧಪಟ್ಟಂತೆ ಕಡತಗಳ ನಿರ್ವಹಣೆ, ಮಾಹಿತಿ ಕ್ರೋಢೀಕರಣ. 
03. ಚೀಟಿ ನಿಧಿಗೆ ಸಂಬಂಧಪಟ್ಟಂತೆ ವ್ಯಾಜ್ಯದ ಕಡತಗಳ ನಿರ್ವಹಣೆ ಹಾಗೂ ವಹಿ ನಿರ್ವಹಣೆ. 
04 . ಚೀಟಿ ನಿಧಿ ನಾಮಿನಿಗಳಿಗೆ ವ್ಯಾಜ್ಯದ ಕಡತಗಳನ್ನು ವಹಿಸುವುದು , ಸ್ವೀಕೃತವಾದ ಪಿ . ಡಿ . ಖಾತೆ ನಿರ್ವಹಣೆ, ಲೆಕ್ಕಗಳ ತಾಳೆ ಮಾಡುವುದು ಇತ್ಯಾದಿ. 
05. ಚೀಟಿ ನಿಧಿಗೆ ಸಂಬಂಧಪಟ್ಟಂತೆ ಪರಿವೀಕ್ಷಣೆ ಕಡತಗಳ ನಿರ್ವಹಣೆ ಮತ್ತು ಕ್ರಮ 
06. ಕಛೇರಿ ಮುಖ್ಯಸ್ಥರು ವಹಿಸುವ ಇನ್ನಿತರೆ ಕರ್ತವ್ಯ ಮತ್ತು ಜವಾಬ್ದಾರಿಗಳು . 
ಎಸ್ - 5 ಶ್ರೀ ಡಿ. ಸಿ. ಗಣೇಶ್, ಸಹಕಾರ ಸಂಘಗಳ ನಿರೀಕ್ಷಕರು, 
01. ಕಛೇರಿಯ ಅಧಿಕಾರಿ, ಕಛೇರಿಯ ಸಿಬ್ಬಂದಿಗಳ ವೇತನ ಬಿಲ್ಲುಗಳನ್ನು ತಯಾರಿಸಿ, ಕ್ಲುಪ್ತಕಾಲದೊಳಗೆ ಸಂಬಳ ಬಟವಾಡೆ ಗೆ 

ಕ್ರಮವಹಿಸುವುದು. 
02 . ನಗದು ಪುಸ್ತಕ, ನಗಧೀಕರಣ ವಹಿ, ಸಾದಿಲ್ವಾರು ವಹಿ , ಬಳಸಲ್ಪಡುವ ಸಾಮಾಗ್ರಿಗಳ ವಹಿ , ರಸೀತಿ ದಾಸ್ತಾನು ವಹಿ, ಚೆಕ್ ವಹಿ , 

ಕೆಜಿಐಡಿ , ಜಿಪಿಎಫ್, ಹಬ್ಬದ ಮುಂಗಡಗಳು ಇತ್ಯಾದಿ ಸಾಲಗಳ ವಸೂಲಾತಿ ವಹಿ , ಹಣ ಬಟವಾಡೆಯಾದ ವಹಿ , ಇತ್ಯಾದಿ ಲೆಕ್ಕ 

ಶಾಖೆಯಲ್ಲಿ ನಿರ್ವಹಿಸಬೇಕಾದ ವಹಿಗಳನ್ನು ವ್ಯವಸ್ಥಿತವಾಗಿ ನಿರ್ವಹಣೆ, 
03 . ಕಛೇರಿಯ ವಾಹನ ಲಾಗ್ ಪುಸ್ತಕ ನಿರ್ವಹಿಸಿ, ಪೆಟ್ರೋಲ್ ಬಿಲ್ ತಯಾರಿಕೆ . 

ಡಿ . ಸಿ. ಬಿಲ್ಲುಗಳು, ಪ್ರಯಾಣ ಭತ್ಯ ,ಬಿಲ್ಲುಗಳ ತಯಾರಿಕೆ ಹಾಗೂ ಅಧೀನ ಕಛೇರಿಗಳ ಡಿಸಿ ಬಿಲ್ , ಪ್ರಯಾಣಭತ್ಯೆ ಬಿಲ್ಲುಗಳ ಮೇಲು 

ಸಹಿ ಮತ್ತು ಕಡತಗಳು, ಪರಿಶೀಲನಾ ವಹಿಗಳ ನಿರ್ವಹಣೆ 
05 . ಕಛೇರಿ ಸಿಬ್ಬಂದಿಗಳ ವೈದ್ಯಕೀಯ ವೆಚ್ಚ ಮರುಪಾವತಿ ಕ್ಷೇಮುಗಳ ಕಡತ ಹಾಗೂ ಅಧೀನ ಕಛೇರಿಗಳಿಂದ ಸಲ್ಲಿಸಲ್ಪಡುವ ಕೈಮುಗಳ 

ಪರಿಶೀಲನೆ ಹಾಗೂ ಮೇಲುಸಹಿಗೆ ಕ್ರಮ 
ಕಛೇರಿಯ ಪೀಠೋಪಕರಣಗಳನ್ನು ಹಾಗೂ ಗ್ರಂಥಾಲಯ ನಿರ್ವಹಣೆ ಮತ್ತು ವಹಿಗಳ ನಿರ್ವಹಣೆ 

ಅನುಪಯುಕ್ತ ಪೀಠೋಪಕರಣಗಳು ವಿಲೇವಾರಿಗೆ ಕ್ರಮ 
08 . ಜಿಲ್ಲೆಯ ಯೋಜನೇತರ ಸಿಬ್ಬಂದಿ ವೆಚ್ಚಗಳ ಲೆಕ್ಕಗಳು ಖಜಾನೆ ಷೆಡ್ಯೂಲ್ನೋಂದಿಗೆ ತಾಳೆ ಮಾಡಿ ವರದಿ ಸಲ್ಲಿಕೆ. 
09. ಅನ್ಯ ಸೇವೆಯಲ್ಲಿರುವ ಹಾಗೂ ನಿಯಮ 441ರ ನ್ವಯ ಅಧಿಕಾರಿ ಸಿಬ್ಬಂದಿಗಳ ನಿವೃತ್ತಿ ಅಂಶದಾನ ರಜೆ ಸಂಬಳ ಹಾಗೂ ಸಿಬ್ಬಂದಿ 

ವೆಚ್ಚಗಳ ಸರ್ಕಾರಕ್ಕೆ ಜಮಾ ಹಾಗೂ ಪರಿಶೀಲನಾ ವಹಿ ನಿರ್ವಹಣೆ 
10 , ಕಛೇರಿಯಲ್ಲಿರುವ ಯಂತ್ರೋಪಕರಣಗಳ ನಿರ್ವಹಣೆ ಸಂಬಂಧಪಟ್ಟ ಸಾಮಾಗ್ರಿ ಕಡತಗಳ ನಿರ್ವಹಣೆ . 
11. ಸಂಬಳ ಮೂಲಕ ಆದಾಯ ತೆರಿಗೆ ವಸೂಲಾತಿ ಹಾಗೂ ಸಮಗ್ರ ಕಡತಗಳ ನಿರ್ವಹಣೆ ಹಾಗೂ ಆದಾಯತೆರಿಗೆ ವರದಿ ಸಲ್ಲಿಕೆ 

ಆದಾಯ ತೆರಿಗೆ ಕಛೇರಿಗೆ ಸಲ್ಲಿಕೆಗೆ ಕ್ರಮ 


೭೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


12 . ಶಾಖೆಗೆ ಸಂಬಂಧಪಟ್ಟಂತೆ ನಿಯತ ಕಾಲಿಕಗಳ ಸಲ್ಲಿಕೆ 

ಲೇವಾದೇವಿ, ಗಿರವಿದಾರರ ಪರವಾನಿಗೆ ಸಂಬಂಧಪಟ್ಟಂತೆ ಸಮಗ್ರ ಕಡತ, ವಹಿಗಳ ನಿರ್ವಹಣೆ, ನಿಯಕಾಲಿಕಗಳ ಸಲ್ಲಿಕೆ, ಮಾಹಿತಿ 
ಸಂಗ್ರಹ ಇತ್ಯಾದಿ. 

ಲೇವಾದೇವಿ, ಗಿರವಿದಾರರಿಗೆ ಸಂಬಂಧಪಟ್ಟಂತೆ ಸ್ವೀಕೃತವಾದ ದೂರು ಕಡತಗಳ ನಿರ್ವಹಣೆ - ಕ್ರಮ . 
15 . ಎಸ್ - 6 ಶಾಖೆಯ ದಿನಾಂಕ:28 -6 - 2010ರಲ್ಲಿ ವಿವರಿಸಿದ ಪೂರ್ಣ ಪ್ರಭಾರ. 
16. ಕಛೇರಿ ಮುಖ್ಯಸ್ಥರು ವಹಿಸುವ ಇನ್ನಿತರೆ ಕರ್ತವ್ಯ ಮತ್ತು ಜವಾಬ್ದಾರಿಗಳು. 


ಎಸ್ - 6. ಹುದ್ದೆ ಖಾಲಿ ಡಿ. ಸಿ.ಗಣೇಶ ಹೆಚ್ಚುವರಿ ಪ್ರಭಾರ ,ಸಹಕಾರ ಸಂಘಗಳ ನಿರೀಕ್ಷಕರು 
01 . ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು , ಪಿಕಾಡ್ ೯ ಬ್ಯಾಂಕ್ , ಬಳಕೆದಾರರ ಸಹಕಾರ ಸಂಘಗಳು , ಇತ್ಯಾದಿ ಸಹಕಾರ ಸಂಘಗಳ 

ವ್ಯಾಪಾರ ಅಭಿವೃದ್ಧಿ ಯೋಜನೆ ಒಳಗೊಂಡಂತೆ ಪತ್ರ ವ್ಯವಹಾರ. 
02. ಕೃಷಿ ಸಾಲ ವಿತರಣೆ , ವಸೂಲಾತಿ . ಡಿಸಿಬಿ ಸಂಬಂಧ ಡಿಸಿಸಿ, ಪಿಕಾರ್ಡ್, ಕ್ಯಾಸ್ಕಾಡ್ ೯ ಬ್ಯಾಂಕ್ಗಳೊಂದಿಗೆ ಪತ್ರ ವ್ಯವಹಾರ, ಅಂಕಿ 

ಅಂಶಗಳ ಸಂಗ್ರಹಣೆ , ನಿಯತಕಾಲಿಕ ವರದಿಗಳ ಸಲ್ಲಿಕೆ . 
ಕೆ. ಸಿ . ಸಿ . ಮತ್ತು ಸ್ವಸಹಾಯ ಸಂಘಗಳು , ವಿಫಲಬಾವಿ, ಸಾಲ ಮನ್ನಾ ಯೋಜನೆ , ಬಿ. ಡಿ. ಪಿ . ಪ್ರಗತಿಗೆಕಡತ ನಿರ್ವಹಣೆ ಹಾಗೂ ಅಂಕಿ 

ಅಂಶಗಳ ಸಂಗ್ರಹಣೆ, ನಿರ್ವಹಣೆ. 
04, ಕೆ. ಪಿ. ಎಂ .ಆರ್. ಕ್ಯಾಕಂಪ್ ಆಕ್ಸ್ , ಮಾಹಿತಿ ಸಲ್ಲಿಕೆ, ಕಡತ ನಿರ್ವಹಣೆ. 

ವಾರ್ಷಿಕ ಮುಂಗಡ ಅಂಕಿ - ಅಂಶಗಳು , ಹಾಗೂ ವಾರ್ಷಿಕ ಅಂಕಿ ಅಂಶಗಳ ಸಲ್ಲಿಕೆಗೆ ಕ್ರಮ , ಕಡತ ನಿರ್ವಹಣೆ 

ಪಟ್ಟಣ ಬ್ಯಾಂಕ್ ಗಳ ಸಂಬಂಧಪಟ್ಟಂತೆ ಸಮಗ್ರ ಕಡತ ನಿರ್ವಹಣೆ 
07 . ಪತ್ತು ಮತ್ತು ಪತ್ತೇತರ ವ್ಯವಹಾರಗಳ ಕಡತಗಳು ನಿರ್ವಹಣೆ ಹಾಗೂ ಮಾಹಿತಿ ಸಂಗ್ರಹಣೆ 
08. ಶಾಖೆಗೆ ಸಂಬಂಧಪಟ್ಟಂತೆ. ನಿಯತ ಕಾಲಿಕ ಕಡತಗಳ ಸಲ್ಲಿಕೆ . 
09 . ಕಛೇರಿಯ ಮುಖ್ಯಸ್ಥರು ವಹಿಸುವ ಇನ್ನಿತರೇ ಕೆಲಸಗಳು ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುವುದು 


ಶ 


ಶ . 


ಎಸ್ - 7 ಶ್ರೀ ಟಿ. ಡಿ.ಉಮೇಶ್ ಪ್ರಥಮ ದರ್ಜೆ ಸಹಾಯಕರು 
01. ಸಹಕಾರ ಸಂಘಗಳ ಕಾಯ್ದೆ ಕಲಂ 69, 70ರಡಿ ದಾವೆಗಳು , ಕಲಂ 105 ಮತ್ತು 106ರ ಮೇಲ್ಮನವಿಗಳು ಹಾಗೂ ಕಲಂ 109ಕ್ಕೆ , 

ಸಂಬಂಧಿಸಿದ ಕಡತಗಳ ನಿರ್ವಹಣೆ, ಸಮಗ್ರ ವ್ಯಾಜ್ಯ ಕಡತಗಳ ನಿರ್ವಹಣೆ 
ಗೌರವ ಉಚ್ಚ ನ್ಯಾಯಾಲಯ , ಕರ್ನಾಟಕ ಅಪೀಲು ಪ್ರಾಧಿಕಾರ ಹಾಗೂ ಇತರೆ ನ್ಯಾಯಾಲಯಗಳ ಸಂಬಂಧಪಟ್ಟ ವ್ಯಾಜ್ಯಗಳ 
ಕಡತಗಳ ನಿರ್ವಹಣೆ ಹಾಗೂ ಕ್ರಮ 

ಸಹಕಾರ ಅಭಿವೃದ್ಧಿ ಅಧಿಕಾರಿ ರವರ ಸಹಾಯಕರಾಗಿ ಕಾರ್ಯ ನಿರ್ವಹಣೆ ( ತರಬೇತಿ ಉದ್ದೇಶದಿಂದ) 
02 ಸಹಕಾರ ಸಂಘಗಳ ಉಪನಿಬಂಧಕರು ರವರ ಹೆಸರಿನಲ್ಲಿ ಡಿ.ಸಿ.ಸಿ.. ಬ್ಯಾಂಕಿನಲ್ಲಿ ನಿರ್ವಹಿಸುವ ಪಿ.ಡಿ. ಖಾತೆಗಳನ್ನು ಕಛೇರಿ ನಗದು 

ಪುಸ್ತಕಕ್ಕೆ ತಾಳೆ ನೋಡಿ “ ಮೈತ್ರೀಕರಣ ಗೊಳಿಸುವುದು ( ರಿಕ ಲೇಷನ್ ) ಮಾರ್ಗದರ್ಶನದಲ್ಲಿ . 

ಕಲಂ 70ರ ಪಂಚನಿರ್ಣಯ ಪ್ರಕರಣಗಳ ಕಡತ ನಿರ್ವಹಣೆ, ಗೌರವ ಮಧ್ಯಸ್ಥದಾರರು, ಇಲಾಖಾ ಮಧ್ಯಸ್ಥದಾರರಿಗೆ ವ್ಯಾಜ್ಯ 
ಈ ಪ್ರಕರಣಗಳನ್ನು ವಹಿಸುವಿಕೆ., ನಗದು ಪುಸ್ತಕ ವ್ಯಾಜ್ಯಶಾಖೆಗೆ ಸಂಬಂಧಪಟ್ಟಂತೆ ನಿರ್ವಹಣೆ. 
04. ತೆರಿಗೇತರ ಆದಾಯದ ಮಾಹಿತಿಗೆ ಅಗತ್ಯ ಮಾಹಿತಿ ಒದಗಿಸುವುದು ಶಾಖೆಗೆ ಸಂಬಂಧಪಟ್ಟಂತೆ. 

ಕಛೇರಿಯ ಎಲ್ಲಾ ಶಾಖೆಗಳಿಂದ ಎಂ . ಎಂ . ಆರ್ ಮಾಹಿತಿಯನ್ನು ಉಪನಿಬಂಧಕರ ಸಹಿಯ ನಂತರ ಸಂಗ್ರಹಿಸಿ ಬುಕ್ ಲೆಟ್ 
ಅಣಿಗೊಳಿಸಿ, ಸಕ್ಷಮ ಪ್ರಾಧಿಕಾರಿ ಕಛೇರಿಗೆ ಸಲ್ಲಿಕೆ ಕ್ರಮ 
ಪ್ರಾಂತ ಮಟ್ಟದ ಸಭೆ , ರಾಜ್ಯ ಮಟ್ಟದ ಸಭೆ ಹಾಗೂ ಇತರೆ ಸಭೆಗಳಿಗೆ ಮಾಹಿತಿಯನ್ನು ಸಂಗ್ರಹಿಸಿ ಬುಕ್ ಲೆಟ್ ತಯಾರಿಸಿ ಕ್ರಮ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರುಗಳ ದಿನಚರಿ ಕಾರ್ಯನಿರ್ವಹಣಾ ವರದಿಗಳ ಪುನರ್ ವಿಲೋಕ ಮತ್ತು ತಾಲ್ಲೂಕು 

ಪ್ರವಾಸ ಕಾರ್ಯಕ್ರಮಗಳ ಅನುಮೋದನೆ, ಕಡತ ನಿರ್ವಹಣೆ. 
08, ಕಛೇರಿಯ ಮುಖ್ಯಸ್ಥರು ವಹಿಸುವ ಇನ್ನಿತರೇ ಕೆಲಸಗಳು ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುವುದು. 


05. 


ಎಸ್ - 8 ಶ್ರೀ ಟಿ. ಡಿ.ಉಮೇಶ, ಪ್ರ. ದ.ಸ. 

01. ಯೋಜನೆಗಳ ಅನುಷ್ಟಾನ , ವಿವಿಧ ಯೋಜನೆಗಳ ಪ್ರಸ್ತಾವವನ್ನು ಸಕ್ಷಮ ಪ್ರಾಧಿಕಾರಗಳಿಗೆ ಸಲ್ಲಿಕೆ, ವಿವಿಧ ಯೋಜನೆಯಡಿ 
- ಮಂಜೂರಾದ ಆರ್ಥಿಕ ನೆರವು ಸೌಲಭ್ಯಗಳ ಬಿಡುಗಡೆ. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೦೩ 


02 . ರಾಜ್ಯ ಅನುಧಾನ ಖಾತೆ ನಿರ್ವಹಣೆ. 


03. 


ಸರ್ಕಾರದಿಂದ ಮಂಜೂರಾದ ಸಾಲ : ಷೇರು, ಸಹಾಯಧನದ ಸಂಬಂಧಪಟ್ಟ ಕಡತಗಳ ನಿರ್ವಹಣೆ ವಸೂಲಾತಿಯ ವಹಿಗಳ 
ನಿರ್ವಹಣೆ, ಯೋಜನೆಗಳ ಬಿಡುಗಡೆ ವಹಿ ನಿರ್ವಹಣೆ. 


04 . ದಾಸ್ತಾನು ಮಳಿಗೆ, ಸಹಕಾರ ಸಂಘಗಳ ಕಟ್ಟಡ ನಿರ್ಮಾಣಕ್ಕಾಗಿ ಆಡಳಿತಾತ್ಮಕ ಅನುಮೋದನೆ ಸಂಬಂಧಪಟ್ಟ ಕಡತಗಳ ನಿರ್ವಹಣೆ. 
05 . ಸರ್ಕಾರವು ವಿನಿಯೋಗಿಸಿರುವ ಷೇರು ಬಂಡವಾಳದ ಮೇಲೆ ಕಡ್ಡಾಯವಾಗಿ ಹಾಗೂ ಘೋಷಿಸಲ್ಪಟ್ಟ ಡಿವಿಡೆಂಡ್ ವಸೂಲಾತಿ 

ಹಾಗೂ ಸರ್ಕಾರಕ್ಕೆ ಜಮಾ ಮಾಡುವ ಕುರಿತು ಕ್ರಮ . 
06 , ತೆರಿಗೇತರ ಆದಾಯದ ಮಾಹಿತಿಗೆ ಸಲ್ಲಿಸುವಿಕೆಗೆ ಮಾಹಿತಿ ಸಲ್ಲಿಕೆ 


07. ಬರಪರಿಹಾರ , ಪ್ರಕೃತಿ ವಿಕೋಪ ಪರಿಹಾರ, ಇತ್ಯಾದಿ ವಿಶಿಷ್ಟ ಕಡತಗಳ ನಿರ್ವಹಣೆ. 


08 , ಯಶಸ್ವಿನಿ ಯೋಜನೆಗೆ ಸಂಬಂಧಪಟ್ಟಂತೆ ಸಮಗ್ರ ಕಡತ ನಿರ್ವಹಣೆ ಹಾಗೂ ಕ್ರಮ 

09. ಕಛೇರಿಯ ಮುಖ್ಯಸ್ಥರು ವಹಿಸುವ ಇನ್ನಿತರೇ ಕೆಲಸಗಳು ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುವುದು. 
ಎಸ್ -09 ಶ್ರೀ ಕೆ. ಚಂದ್ರಶೇಖರ್, ದ್ವಿ. ದರ್ಜೆ ಸಹಾಯಕರು 


01. ಕಛೇರಿಯ ಸಾಮಾನ್ಯ ಸ್ವೀಕೃತಿ ಹಾಗೂ ರವಾನೆ ಕೆಲಸಗಳ ನಿರ್ವಹಣೆ 


02. ವಾರ್ಷಿಕ ಮಹಾಸಭೆ ಆಡಳಿತ ಮಂಡಳಿಗಳ ಚುನಾವಣೆ ಕಡತಗಳು ಹಾಗೂ ಪರಿಶೀಲನಾ ವಹಿಗಳ ನಿರ್ವಹಣೆ. 


ಎಂ . ಎಂ . ಆರ್ ಮಾಹಿತಿ, ರಾಜ್ಯಮಟ್ಟದ ಸಭೆಗಳು, ಪ್ರಾಂತ ಮಟ್ಟದ ಸಭೆಗಳ ಮಾಹಿತಿಗಳ ತ: ಖ್ಯೆಗಳನ್ನು ಕಛೇರಿಯ ವಿಷಯ ನಿರ್ವಾಹಕರಿಂದ 
ಸಂಗ್ರಹಿಸಿ ಬುಕ್ ಲೆಟ್ ಮಾಡಿ ಸಲ್ಲಿಸಲು ಕ್ರಮ . 


04 . ಚೀಟಿ ಸಂಸ್ಥೆಗಳ ಪರಿವೀಕ್ಷಣೆಯ ಸಹಾಯಕರಾಗಿ ಕೆಲಸ ನಿರ್ವಹಿಸುವುದು . 


05 . ಸಹಕಾರ ಸಂಘಗಳ ನೋಂದಣಿ ಉಪನಿಯಮಗಳ ತಿದ್ದುಪಡಿ, ಸೇವಾ ನಿಯಮ ಇತ್ಯಾದಿ ವಿಷಯಗಳ ಸಹಾಯಕರಾಗಿ ಕೆಲಸ ನಿರ್ವಹಣೆ. 


06, ವಾರ್ಷಿಕ ಮಹಾಸಭೆಗಳು, ಚುನಾವಣಾ ಕಡತಗಳ ನಿರ್ವಹಣೆ . 
07 . ಶಾಖೆಯಿಂದ ಸಲ್ಲಿಸಲ್ಪಡುವ ನಿಯತಕಾಲಿಕ ಗಳ ಸಲ್ಲಿಕೆ 
08 . ಕಛೇರಿಯ ಮುಖ್ಯಸ್ಥರು ವಹಿಸುವ ಇನ್ನಿತರೇ ಕೆಲಸಗಳು ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುವುದು. 


ಎಸ್‌ -10 ಶ್ರೀಮತಿ ಎಸ್.ಎ.ಶೈಲಜ , ಹಿರಿಯ ಬೆರಳಚ್ಚುಗಾರರು 
01. ಕಛೇರಿಯ ಪತ್ರ ವ್ಯವಹಾರಗಳು, ಅಂಕಿ - ಅಂಶಗಳು ಹಾಗೂ ಮಾಹಿತಿ ತ: ಖ್ಯೆಗಳನ್ನು ಕಂಪ್ಯೂಟರ್‌ನಲ್ಲಿ ಹಾಗೂ ಬೆರಳಚ್ಚು 

ಮಾಡುವುದು . 
02. ಕಛೇರಿಗೆ ಮಿಂಚಂಚೆ( ಇ -ಮೇಲ್) ಮೂಲಕ ಪ್ರತಿಗಳನ್ನು ಸ್ವೀಕರಿಸಿ ಸ್ವೀಕೃತವಾದ ಇ -ಮೇಲ್ ಸ್ವೀಕೃತಿ ವಹಿಯಲ್ಲಿ ದಾಖಲಿಸಿ 

ಕಛೇರಿಯ ಮುಖ್ಯಸ್ಥರ ಗಮನಕ್ಕೆ ಸಲ್ಲಿಸುವುದು. 
03. ಕಛೇರಿಯಿಂದ ಇಲಾಖಾ ಕೇಂದ್ರ ಕಛೇರಿಗೆ ಹಾಗೂ ಸಂಯುಕ್ತ ನಿಬಂಧಕರ ಕಛೇರಿಗಳಿಗೆ ಇ - ಮೇಲ್ ಮುಖಾಂತರ ಮಾಹಿತಿಯನ್ನು 

ಕಳುಹಿಸುವುದು ಹಾಗೂ ಕಳುಹಿಸಲ್ಪಟ್ಟ ಮಾಹಿತಿಯನ್ನು ಮುದ್ರಿತ ಪ್ರತಿಯೊಂದಿಗೆ, ಅವಶ್ಯಕ ಸೂಚನೆಗಳಿದ್ದಲ್ಲಿ ಸಿಡಿ ಪ್ರತಿಯನ್ನು 
ಅಣಿಗೊಳಿಸುವುದು . 


04 , 


ಸಹಕಾರ ಸಂಘಗಳ ಉಪನಿಬಂಧಕರವರ ತಾತ್ಕಾಲಿಕ ಪ್ರವಾಸ ಕಾರ್ಯಕ್ರಮ ಹಾಗೂ ದಿನಚರಿ ಕಡತಗಳನ್ನು ನಿರ್ವಹಿಸುವುದು. 


ಕಛೇರಿಯ ಲೇಖನ ಸಾಮಾಗ್ರಿಗಳ ಕಡತ ಹಾಗೂ ದಾಸ್ತಾನು ವಹಿ , ವಿತರಣೆ ವಹಿಗಳನ್ನು ನಿರ್ವಹಿಸುವುದು ಸಂಬಂಧಪಟ್ಟ ಪತ್ರ 

ವ್ಯವಹಾರ. 
06, ಕಛೇರಿಯ ಫ್ಯಾಕ್ಸ್ ಯಂತ್ರ ನಿರ್ವಹಣೆ ಹಾಗೂ ಜೆರಾಕ್ಸ್ ಯಂತ್ರದ ಮೂಲಕ ಗಣಕ ಯಂತ್ರದಲ್ಲಿ ನಮೂದಿಸಿದ ಮಾಹಿತಿ, ಪತ್ರ 

ವ್ಯವಹಾರಗಳನ್ನು ಮುದ್ರಿಸುವುದು ಹಾಗೂ ಕಛೇರಿಯಲ್ಲಿರುವ ಫ್ಯಾಕ್ಸ್ , ಲೇಸರ್ ಪ್ರಿಂಟರ್‌ಗಳು, ಗಣಕಯಂತ್ರಗಳು, ಹಾಗೂ ಬೆರಳಚ್ಚು 
ಯಂತ್ರಗಳನ್ನು ಸುಸ್ಥಿತಿಯಲ್ಲಿ ನಿರ್ವಹಿಸುವುದು ಹಾಗೂ ಪ್ರತಿ ಯಂತ್ರದ ಸಂಬಂಧ ವಹಿಯನ್ನು ನಿರ್ವಹಿಸಿ ಪ್ರತಿ ಮಾಹೆ 
ಸುಸ್ಥಿತಿಯಲ್ಲಿರುವ ಬಗ್ಗೆ ಕಛೇರಿಯ ಮುಖ್ಯಸ್ಥರ ಗಮನಕ್ಕೆ ತಂದು ದೃಢೀಕರಿಸುವುದು. 


೭೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


07 . ಉಪನಿಬಂಧಕರ ಆಪ್ತ ಶಾಖೆಯ ಹೆಚ್ಚುವರಿ ಕೆಲಸಗಳ ನಿರ್ವಹಣೆ 

ನ್ಯಾಯಾಲಯದಲ್ಲಿ ಕಾರ್ಯಕಲಾಪಗಳ ನಡವಳಿಗಳನ್ನು , ಸಭೆಗಳ ನಡವಳಿಗಳನ್ನು ದಾಖಲಿಸುವುದು . 
09 . ಉಪನಿಬಂಧಕರು ನೀಡುವ ಉಕ್ತಲೇಖನವನ್ನು ಪಡೆದು ಶುದ್ದ ಪ್ರತಿಗಳನ್ನು ತಯಾರಿಸುವುದು. 
10. ಶುದ್ದ ಪ್ರತಿ ವಹಿ ( ಫೇರ್ ಕಾಪಿಯಿಂಗ್ ರಿಜಿಸ್ಟರ್ ) ನಿರ್ವಹಣೆ 
11. ಕಛೇರಿಯ ಮುಖ್ಯಸ್ಥರು ವಹಿಸುವ ಇತರೆ ಕರ್ತವ್ಯಗಳು ಹಾಗೂ ಜವಾಬ್ದಾರಿಗಳು. 


11 . ಶ್ರೀ ಹೆಚ್.ಎಸ್.ಸೋಮಶೇಖರ್, ಸಹಕಾರ ಅಭಿವೃದ್ಧಿ ಅಧಿಕಾರಿ 
01.ಸಂಘ ಸಂಸ್ಥೆಗಳ ನೋಂದಣಿ , ಉಪನಿಯಮಗಳ ತಿದ್ದುಪಡಿ ನೋಂದಣಿ , ಸಂಘ ಸಂಸ್ಥೆಗಳ ವಾರ್ಷಿಕ ಪಟ್ಟಿ , ಕಾಲಿಕ ವರದಿಗಳ ದಾಖಲಾತಿ, 

ಸಂಬಂಧಪಟ್ಟಂತೆ ಸಮಗ್ರ ಕಡತಗಳ ನಿರ್ವಹಣೆ ಮತ್ತು ವಹಿಗಳ ನಿರ್ವಹಣೆ, 
02 . ಸಂಘ ಸಂಸ್ಥೆ ನೋಂದಣಿ ಕುರಿತಂತೆ ಉದ್ಭವಿಸುವ ವ್ಯಾಜ್ಯದ ಕಡತಗಳ ನಿರ್ವಹಣೆ. 
03, ಸಂಘ ಸಂಸ್ಥೆಗಳ ಕುರಿತ ವಿವಿಧ ನ್ಯಾಯಾಲಗಳಲ್ಲಿ ಮತ್ತು ಸಕ್ಷಮ ಪ್ರಾಧಿಕಾರದಲ್ಲಿ ನಡೆಯುವ ತಕರಾರು ವ್ಯಾಜ್ಯಗಳಿಗೆ 

ಸಂಬಂಧಪಟ್ಟಂತೆ ಕ್ರಮವಿಡುವುದು. 
04 . ತೆರಿಗೇತರ ಆದಾಯ ಕುರಿತಂತೆ ಖಜಾನೆ ಲೆಕ್ಕಗಳೊಂದಿಗೆ ಸಮೀಕರಿಸಿ ಕಾಲಿಕ ವರದಿ ಸಲ್ಲಿಸುವುದು. ಕಛೇರಿ ಮುಖ್ಯಸ್ಥರು ವಹಿಸುವ 

ಇತರೆ ಕರ್ತವ್ಯಗಳು ಹಾಗೂ ಜವಾಬ್ದಾರಿಗಳು . 
ಶ್ರೀಮತಿ ಎಲ್ ಸರಸ್ವತಿ, ಪ್ರ. ದ.ಸ , ಶ್ರೀಮತಿ ಆರ್. ದಿವ್ಯಾ ಮತ್ತು ಶ್ರೀ ಕೆ. ಚಂದ್ರಶೇಖರ್ ರವರು ನೋಂದಣಿ ಶಾಖೆಯ ಸಹಾಯಕರಾಗಿ 
ಕಾರ್ಯನಿರ್ವಹಿಸುವುದು . 


12. ಶ್ರೀ ಕೆ.ಮಹೇಶ್, ಪ್ರ. ದ.ಸ. 
01. ಸಹಕಾರ ಸಂಘಗಳ ಹಣ ದುರುಪಯೋಗ ಪ್ರಕರಣಗಳ ಬಗ್ಗೆ ಕಡತಗಳ ನಿರ್ವಹಣೆ, ಸಿವಿಲ್ ಮತ್ತು ಕ್ರಿಮಿನಲ್ ಕ್ರಮದ ಬಗ್ಗೆ 

ಅವಶ್ಯಕ ಕ್ರಮ , ಮಾಹಿತಿ ಸಲ್ಲಿಕೆ. 
ಕಲಂ 63ರಡಿ ಯಲ್ಲಿ ಸ್ವೀಕೃತವಾದ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ವರದಿಯನ್ನು ಪುನರ್ ವಿಲೋಕನಮಾಡಿ 68ರ ಆದೇಶ 

ಹೊರಡಿಸಿ ಕಡತಗಳನ್ನು ನಿರ್ವಹಿಸುವುದು. 
03 . ಎಂ . ಎಂ .ಆರ್‌. ಮಾಸಿಕ ತ: ಖೆಗಳು, ಪ್ರಾಂತ ಮಟ್ಟದ ರಾಜ್ಯಮಟ್ಟದ ಸಭೆಗಳಿಗೆ ಮಾಹಿತಿಯನ್ನುಕ್ರೋಢೀಕರಿಸಿ ಸಲ್ಲಿಸುವುದು . 

ತ್ರೈಮಾಸಿಕ ವರದಿಗಳು ,ಹಾಗೂ ಇತರೆ ನಿಯತಕಾಲಿಕ ವರದಿಗಳನ್ನು ಕ್ರೋಢೀಕರಿಸಿ ಸಲ್ಲಿಸುವುದು . 
ದೂರು ಅರ್ಜಿಗೆ ಸಂಬಂಧಪಟ್ಟ ಕಡತಗಳನ್ನು ನಿರ್ವಹಿಸಿ ವಿಲೇವಾರಿಯ ಕ್ರಮವಹಿಸುವುದು. 
ಪರಿವೀಕ್ಷಣೆಗಳಿಗೆ ಕುರಿತಂತೆ ವಾರ್ಷಿಕ ಪರಿವೀಕ್ಷಣಾ ಪಟ್ಟಿ ಮತ್ತು ಪರಿವೀಕ್ಷಣೆಗೆ ಸಂಬಂಧಪಟ್ಟಂತೆ ಕ್ರಮವಹಿಸಿ ಕಡತ 

ನಿರ್ವಹಿಸುವುದು. ಅನುಪಾಲನಾ ವರದಿಗೆ ಕ್ರಮವಿಡುವುದು ಇತ್ಯಾದಿ 
07 . ಕಛೇರಿಯ ಮುಖ್ಯಸ್ಥರು ವಹಿಸುವ ಇತರೆ ಕರ್ತವ್ಯಗಳು ಹಾಗೂ ಜವಾಬ್ದಾರಿಗಳು. 


ಡಿ. ಪಾಂಡುರಂಗಪ್ಪ, 
ಸಹಕಾರ ಸಂಘಗಳ ಉಪನಿಬಂಧಕರು - 1 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು 


೭೦೫ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - 3 


ಅನುಬಂಧ- 2ಎ 


ಕ್ರ. ಸಂ 


* ಅಧಿಕಾರಿ/ ನೌಕರರ ಹೆಸರು ಮತ್ತು 

ಹುದ್ದೆ 
ಶ್ರೀಯುತರು/ಶ್ರೀಮತಿ 


ಹುಟ್ಟಿದ ದಿನಾಂಕ 
ಮತ್ತು ಸ್ವಂತ ಜಿಲ್ಲೆ 


ಸರ್ಕಾರಿ ಸೇವೆಗೆ 
ಸೇರಿದ ದಿನಾಂಕ: 


ಪ್ರಸ್ತುತ ವೃಂದಕ್ಕೆ 
ನೇಮಕವಾದ 
ದಿನಾಂಕ: 


ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 


ಕಲಂ 6ರ 
ಹುದ್ದೆ ಯಿಂದ 
ಬಿಡುಗಡೆ 
ಯಾದ 
ದಿನಾಂಕ 


ಹಾಲಿ ಕೇಂದ್ರ 
ಸ್ಥಳದಲ್ಲಿ ಯಾವ 
ದಿನಾಂಕದಿಂದ 


- 


2 


10 - 03 - 1997 


01 - 01 - 2006 


12 - 06 - 2009 


ಡಿ.ಪಾಂಡುರಂಗಪ್ಪ , 
ಸಹಕಾರ ಸಂಘಗಳ ಉಪನಿಬಂಧಕರು 


05 /06/1961 
ಚಿತ್ರದುರ್ಗ 


11 - 01 - 1989 


31 / 07 / 2008 


11 - 01 - 1989 


ಸಿದ್ದಗಂಗಪ್ಪ , 
ಸಹಕಾರ ಅಭಿವೃದ್ಧಿ ಅಧಿಕಾರಿ 


01/06 /1958 
ತುಮಕೂರು 


03 /04 /1953 


21 / 09 /1977 


04 - 03 - 2008 


05 - 07 - 1990 


ಹೆಚ್ .ಎಸ್ . ಸೋಮಶೇಖರ್ 
ಸಹಕಾರ ಅಭಿವೃದ್ಧಿ ಅಧಿಕಾರಿ 


ಹಾಸನ 


ಸಹಕಾರ ಸಂಘಗಳ ಉಪನಿಬಂಧಕರು , 
ಉತ್ತರ ವಲಯ, ಬೆಂಗಳೂರು ನಗರ ಜಿಲ್ಲೆ 
ದಿನಾಂಕ: 12 / 06 /2009 
ಸಹಕಾರ ಅಭಿವೃದ್ಧಿ ಅಧಿಕಾರಿ, ಸಹಕಾರ ಸಂಘಗಳ 
ಉಪನಿಬಂಧಕರು ಉತ್ತರ ವಲಯ,ರವರ ಕಛೇರಿ 
ಬೆಂಗಳೂರು ನಗರ ಜಿಲ್ಲೆ 
ದಿನಾಂಕ: 17 /06 / 2010 
ಸಹಕಾರ ಅಭಿವೃದ್ಧಿ ಅಧಿಕಾರಿ , ಸಹಕಾರ ಸಂಘಗಳ 
ಉಪನಿಬಂಧಕರು, 
ಉತ್ತರ ವಲಯ ,ರವರ ಕಛೇರಿ ಬೆಂಗಳೂರು ನಗರಜಿಲ್ಲೆ 
ದಿನಾಂಕ: 01/ 04 /2011 
ಅಧೀಕ್ಷಕರು, 
ಸಹಕಾರ ಸಂಘಗಳ ಉಪನಿಬಂಧಕರು, 
ಉತ್ತರ ವಲಯ , ರವರ ಕಛೇರಿ ಬೆಂಗಳೂರು ನಗರಜಿಲ್ಲೆ 
ದಿನಾಂಕ:12. 03.2010 
ಸ. ಸಂ . ಹಿರಿಯನಿರೀಕ್ಷಕರು ಉಪನಿಬಂಧಕರು ಉತ್ತರ 
ವಲಯ ರವರ ಕಛೇರಿ 
ದಿನಾಂಕ : 27 - 11 - 2009 


4 


. 


| 


23 - 03 - 1984 


12 . 03 .2010 


12 . 03.2010 


ಕೆ.ಗೋವಿಂದಸ್ವಾಮಿ , 
ಅಧೀಕ್ಷಕರು 


12 /07 /1958, 
ಮೈಸೂರು 


21 /10 /1988 


27 - 11 - 2009 


09 - 07 - 2003 


ಟಿ.ಜಯಶೇಖರ್, 
ಸ. ಸಂ . ಹಿರಿಯನಿರೀಕ್ಷಕರು 


10 / 07 /1965 
ಚಿತ್ರದುರ್ಗ 


23 / 09 /1993 | 


09 - 07 - 2010 | 


23 / 09 /1993 


| ಎಂ .ಲಿಯಾಖತ್ ಆಲಿಖಾನ್, 
ಸ. ಸಂ .ಹಿರಿಯನಿರೀಕ್ಷಕರು 


15 / 05 /1975 , 
ತುಮಕೂರು 


ಸ. ಸಂ . ಹಿರಿಯನಿರೀಕ್ಷಕರು ಉಪನಿಬಂಧಕರು ಉತ್ತರ 
ವಲಯ ರವರ ಕಛೇರಿ 
ದಿನಾಂಕ: 25 / 04 /2011 


೭೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


| 


1 


| 2 


3 


| 


| 


7 


| 


| 12 - 07 - 1985 


02 - 07 - 2011 


04 - 07 - 1991 


ಟಿ . ಡಿ .ಉಮೇಶ್ , 
ಪ್ರಥಮ ದರ್ಜೆ ಸಹಾಯಕರು 


14 /04 /1961 
ಬೆಂಗಳೂರು 


ಪ್ರಥಮದರ್ಜೆ ಸಹಾಯಕರು, ಉಪನಿಬಂಧಕರು , 
ಉತ್ತರ ವಲಯ ರವರ ಕಛೇರಿ 
ದಿನಾಂಕ: 2 /07/2011 


30 / 08 /1985 


04 - 07 -2011 


30 /08 /1985 


ಸರಸ್ವತಿ ಎಲ್ 
ಪ್ರ. ದ .ಸಹಾಯಕರು 


01 - 05 - 1964, 
ಬೆಂಗಳೂರು 


ಪ್ರಥಮ ದರ್ಜೆ ಸಹಾಯಕರು, ಉಪನಿಬಂಧಕರು , 
ಉತ್ತರ ವಲಯ ರವರ ಕಛೇರಿ 
ದಿನಾಂಕ: 4 /07 /2011 


10 


21/ 05/2007 


23 /10 / 2009 | 


23 /10 /2009 


ಕೆ. ಮಹೇಶ್ , 
ಪ್ರ. ದ.ಸಹಾಯಕರು 


8/ 6 /1982 
ಚಿತ್ರದುರ್ಗ 


ಪ್ರಥಮ ದರ್ಜೆ ಸಹಾಯಕರು, ಉಪನಿಬಂಧಕರು, 
ಉತ್ತರ ವಲಯ ರವರ ಕಛೇರಿ 
ದಿನಾಂಕ : 23 - 10 - 2009 
ಸ. ಸಂ . ನಿರೀಕ್ಷಕರು, ಉಪನಿಬಂಧಕರು ಉತ್ತರ ವಲಯ 
ರವರ ಕಛೇರಿ 
ದಿನಾಂಕ: 3 /05/2008 


- 11 


03 - 05 - 2008 


03 - 05 - 2008 


03 - 05 - 2008 


ಆರ್. ದಿವ್ಯ, 
ಸ. ಸಂ .ನಿರೀಕ್ಷಕರು 


11/ 03 /1978 
ಬೆಂಗಳೂರು 


11 - 09 - 1983 


23 / 04 / 2008 


23 /04/ 2008 


07 - 07 - 2008 


ಡಿ . ಸಿ. ಗಣೇಶ 
ಸಹಕಾರ ಸಂಘಗಳ ನಿರೀಕ್ಷಕರು 


ಬೆಂಗಳೂರು 


ಸ. ಸಂ .ನಿರೀಕ್ಷಕರು ಉಪನಿಬಂಧಕರು , 
ಉತ್ತರ ವಲಯ ರವರ ಕಛೇರಿ 
ದಿನಾಂಕ: 7 /07 /2008 
ಹಿರಿಯ ಬೆರಳಚ್ಚುಗಾರರು, ಉಪನಿಬಂಧಕರು , ಉತ್ತರ 
ವಲಯ ರವರ ಕಛೇರಿ 
ದಿನಾಂಕ: 3/09 /2009 


13 


25 /07 /1985 


19 /09/ 2005 


23 / 06 /2003 


ಎಸ್. ಎ.ಶೈಲಜ , 
ಹಿರಿಯಬೆರಳಚ್ಚುಗಾರರು 


03 /05 /1954 
ಶಿವಮೊಗ್ಗ 


16 / 02 /1973 


04 - 10 - 1997 


12 - 11 - 2007 


04 - 10 - 1997 


ಕೆ. ಚಂದ್ರಶೇಖರ, 
ದ್ವಿತಿಯ ದರ್ಜೆ ಸಹಾಯಕರು 


ಮಂಡ್ಯ 


| ದ್ವಿತಿಯ ದರ್ಜೆ ಸಹಾಯಕರು, ಉಪನಿಬಂಧಕರು , 
ಉತ್ತರ ವಲಯ ರವರ ಕಛೇರಿ 
ದಿನಾಂಕ: 12 1 /2007 


21 /11 /1984 


27 / 05 /1993 


05 - 07 - 1994 


ಎ. ಮುನಿಯಪ್ಪ, 
ಡ್ರೈವರ್ 


25 / 08 /1957, 
ಬೆಂಗಳೂರು 


ಡ್ರೈವರ್‌, 
ಉಪನಿಬಂಧಕರು , 
ಉತ್ತರ ವಲಯ ರವರ ಕಛೇರಿ 
ದಿನಾಂಕ: 5 / 071994 


೭೦೭ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - 3 


ಅನುಬಂಧ - 2ಬಿ 


ಅಧಿಕಾರಿ / ನೌಕರರ ಹೆಸರು ಮತ್ತು 

ಹುದ್ದೆ 
ಶ್ರೀಯುತರು /ಶ್ರೀಮತಿ 


ಕ್ರ. ಸಂ 


ಹುಟ್ಟಿದ ದಿನಾಂಕ ಮತ್ತು 

ಸ್ವಂತ ಜಿಲ್ಲೆ 


ಪ್ರಸ್ತುತ ವೃಂದಕ್ಕೆ 
ನೇಮಕವಾದ 


ಸರ್ಕಾರಿ ಸೇವೆಗೆ 
ಸೇರಿದ ದಿನಾಂಕ : 


ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 


ಕಲಂ 6ರ 
ಹುದ್ದೆಯಿಂದ ಹಾಲಿ ಕೇಂದ್ರ ಸ್ಥಳದಲ್ಲಿ 
ಬಿಡುಗಡೆಯಾದ | ಯಾವ ದಿನಾಂಕದಿಂದ 
ದಿನಾಂಕ 


ದಿನಾಂಕ: 


2 


02 - 02 - 1999 


24 / 02 /2006 


15 / 06 /2009 


16 / 05 /1967 
ಕೋಲಾರ 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಉತ್ತರ ವಲಯ ವೃತ್ತ, ಬೆಂಗಳೂರು 


ಎನ್ . ವೆಂಕಟೇಶ್, 
ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಉತ್ತರ ವಲಯ ವೃತ್ತ 
ಹೊಂಬೇಗೌಡ ಬಿ . ಇ. 
ಸಹಕಾರ ಅಭಿವೃದ್ಧಿ ಅಧಿಕಾರಿ 


3 /5 /1960 


11 - 07 - 1985 


12 -10 - 2009 


01 - 07 -1985 


ಮಂಡ್ಯ 


ಮಾರಾಟಾಧಿಕಾರಿ , ( ಸರ್ಕಾರ) 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , 
ಉತ್ತರ ವಲಯ ವೃತ್ತ,ರವರ ಕಛೇರಿ 
ಬೆಂಗಳೂರು 
ಮಾರಾಟಾಧಿಕಾರಿ (ನಿಯಮ 441) ದಿ ಜನತಾ 
ಕೋ - ಆಪರೇಟಿವ್ ಬ್ಯಾಂಕ್ , ಬೆಂಗಳೂರು 


17 / 05 /1954 


24 /06 /1985 


07 - 06 - 2010 


24 / 6 /2003 


ರಂಗಧಾಮಯ್ಯ , 
ಸಹಕಾರ ಅಭಿವೃದ್ಧಿ ಅಧಿಕಾರಿ 


ಬೆಂಗಳೂರು 


01 - 06 -1981 


08 - 10 - 2004 


24 - 11 - 2009 


03 - 12 - 2009 


ಬಸಮ್ಮ ಹೆಚ್ ದೊಡ್ಡಗೌಡ್ರ 
ಅಧೀಕ್ಷಕರು 


| ಅಧೀಕ್ಷಕರು, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು , 
ಉತ್ತರ ವಲಯ ವೃತ್ತರವರ ಕಛೇರಿ 
ಬೆಂಗಳೂರು 
ನಿರೀಕ್ಷಕರು , 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಉತ್ತರ ವಲಯವೃತ್ತ ರವರ ಕಛೇರಿ 


12 - 05 - 1983 


22 / 02 / 2006 


21 /01/2005 


ರಮಾನಂದ ಎಸ್. 
ಸಹಕಾರ ಸಂಘಗಳ ನಿರೀಕ್ಷಕರು 


23 - 01 - 1953 
ಬೆಂಗಳೂರು 


30 - 11 - 2009 


24 - 11 - 2009 


30/01 / 2009 


| ಸುಂದರರಾಜು ಜಿ . ಟಿ. 
ಸ. ಸಂ . ನಿರೀಕ್ಷಕರು 


05 - 07 - 1973 
ರಾಮನಗರ 


ನಿರೀಕ್ಷಕರು, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಉತ್ತರ ವಲಯವೃತ ರವರ ಕಛೇರಿ 


೭೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


27 - 10 - 1982 


30 - 11 - 2009 


| 


24 - 11 - 2009 


30 /01 / 2009 


ಗುರುಪ್ರಸಾದ್ , 
ಸ. ಸಂ .ನಿರೀಕ್ಷಕರು 


ಬೆಂಗಳೂರು 


5 / 4 /1964 


04 - 08 - 2006 


227/2006 


04 - 08 - 2006 


| ಎನ್.ರಾಧಾಮಣಿ 
ದ್ವಿತೀಯ ದರ್ಜೆ ಸಹಾಯಕರು 


ನಿರೀಕ್ಷಕರು, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಉತ್ತರ ವಲಯವೃತ್ತ ರವರ ಕಛೇರಿ 
ದ್ವಿತೀಯ ದರ್ಜೆ ಸಹಾಯಕರು , ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು , ಉತ್ತರ 
ವಲಯವೃತ್ತ ರವರ ಕಛೇರಿ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಉತ್ತರ ವಲಯವೃತ್ತ ರವರ ಕಛೇರಿ 


ಕೋಲಾರ 


25 /08 /1956 


20 / 01 /1986 


05 - 04 - 2006 


15 /07/2011 


ಎಸ್ ಚನ್ನಕೇಶವ, 
ದ್ವಿತಿಯ ದರ್ಜೆಸಹಾಯಕರು 


ಚಿಕ್ಕಮಗಳೂರು 


20 /06 /1968 


20 / 01/2000 


12 - 01 - 2000 


01 - 07 - 2010 


ಸುಮಂಗಲ ಎಸ್. ಶಿದ್ರಾಮಶೆಟ್ಟಿ, 
ಬೆರಳಚ್ಚುಗಾರರು 


ಧಾರವಾಡ 


ಬೆರಳಚ್ಚುಗಾರರು, 
ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು ,ಉತ್ತರ ವಲಯವೃತ್ತ, ರವರ 
ಕಛೇರಿ 


ಪಿ .ಲೋಕೇಶ 


28 - 03 - 1976 


13 - 03 - 1997 


06 - 03 - 1997 


13 - 03 - 1997 


ಜಾರಿಗಾರರು 


ಬೆಂಗಳೂರು 


ಜಾರಿಗಾರರು, 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಉತ್ತರ ವಲಯವೃತ್ತ ರವರ ಕಛೇರಿ 


08 / 03 /1966 ಮಂಡ್ಯ 


06 - 05 - 1994 


06 - 05 - 1994 


08 - 10 - 2001 


ಮಹದೇವಯ್ಯ , 
ಡಿ ದರ್ಜೆ ನೌಕರರು 


ಡಿ ಗ್ರೂಪ್ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಉತ್ತರ ವಲಯವೃತ್ತ ರವರ ಕಛೇರಿ 


೭೦೯ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಅನುಬಂಧ - 3 
ದಿನಾಂಕ: 31 - 08 - 2011ಕ್ಕೆ ಅಧಿಕಾರಿ / ಸಿಬ್ಬಂದಿಗಳ ವೇತನ ಭತ್ಯೆಗಳ ವಿವರಗಳು 


ಕ್ರಮಸಂಖ್ಯೆ 


ಅಧಿಕಾರಿ ನೌಕರರ ಹೆಸರು 


ಪದನಾಮ 


ಗ್ರೂಪ್ 


ಲಿಂಗ. 


ವೇತನ ಶ್ರೇಣಿ 


ವೇತನ 


ಒಟ್ಟು ಸಂಬಳ 


|*| 


8 


ಡಿ . ಪಾಂಡುರಂಗಪ್ಪ 


ಸಹಕಾರ ಸಂಘಗಳ ಉಪನಿಬಂದಕರು, 


| ಎ | ಪುರುಷ 


18150 - 26925 


20550 - 00 


38832 - 00 


3| 


ಸಿದ್ದಗಂಗಪ್ಪ 


ಸಹಕಾರ ಅಭಿವೃದ್ಧಿ ಅಧಿಕಾರಿ 


ಪುರುಷ 


10800 - 20825 


13000 - 00 


24675 - 00 


| 


ಹೆಚ್ .ಎಸ್ . ಸೋಮಶೇಖರ್ 


ಸಹಕಾರ ಅಭಿವೃದ್ಧಿ ಅಧಿಕಾರಿ 


ಪುರುಷ 


10800 - 20825 


14800 - 00 


28150 - 00 


| 


ಕೆ.ಗೋವಿಂದಸ್ವಾಮಿ 


ಅಧೀಕ್ಷಕರು 


6 


ಪುರುಷ 


10000 - 18150 


12300 - 00 


23488 - 00 


| 


ಟಿ.ಜಯಶೇಖರ್ 


ಸ. ಸಂ .ಹಿರಿಯನಿರೀಕ್ಷಕರು 


ಪುರುಷ 


8825 – 16000 


10250 - 00 


೧೦| 


19569 - 00 


ಎಂ .ಲಿಯಾಖತ್ ಆಲಿಖಾನ್ 


ಸ. ಸಂ .ಹಿರಿಯನಿರೀಕ್ಷಕರು 


೧೦ 


ಪುರುಷ 


8825 –16000 


8825 - 00 


16897 - 00 


ಸ. ಸಂ . ಹಿರಿಯನಿರೀಕ್ಷಕರು 


| 


೧೭ 


7275 - 13350 


7800 - 00 


14975 - 00 


ಆರ್. ದಿವ್ಯ , 
ಡಿಸಿ.ಗಣೇಶ್ 


ಸ. ಸಂ .ನಿರೀಕ್ಷಕರು 
| ಸ.ಸಂ. ನಿರೀಕ್ಷಕರು 


8 


| ಸಿ | ಪುರುಷ 


7275 -13350 


7800 - 00 


14975 - 00 


ಟಿ. ಡಿ .ಉಮೇಶ್ , 


ಪ್ರಥಮ ದರ್ಜೆ ಸಹಾಯಕರು 


ಪುರುಷ 


7275 -13350 


ಎಲ್. ಪಿ. ಸಿ.ಸ್ವೀಕೃತವಾಗಿಲ್ಲ 


7275 - 13350 


10250 - 00 


19569 - 00 


ಪುರುಷ 


7450 - 00 


14169 - 00 


_ 11 
12 
13 


ಸರಸ್ವತಿ ಎಲ್ 
ಕೆ.ಮಹೇಶ್ 
| ಎಸ್.ಎ.ಶೈಲಜ 
ಕೆ. ಚಂದ್ರಶೇಖರ , 


ಪ್ರಥಮ ದರ್ಜೆ ಸಹಾಯಕರು 
|| 

ಪ್ರಥಮ ದರ್ಜೆ ಸಹಾಯಕರು 
( ಹಿರಿಯಬೆರಳಚ್ಚುಗಾರರು 
( ದ್ವಿತಿಯ ದರ್ಜೆ ಸಹಾಯಕರು 


| 


1275 - 13350 
275- 13350 
5800 - 10500 


| 


11460 - 00 


ಸಿ | ೩ | 
ಸಿ | ಪುರುಷ | 


21890 - 00 


7450-00 


14244 - 00 


| ಎ. ಮುನಿಯಪ್ಪ, 


ಡ್ರೈವರ್ 


ಪುರುಷ 


7275 - 13350 


9050 - 00 


17659 - 00 


೭೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ- ೩ 


ಅನುಬಂಧ - 4 


2010 - 11 ನೇ ಸಾಲಿನಲ್ಲಿ ಕಛೇರಿಯ ಯೋಜನೇತರ ವೆಚ್ಚ ವಿವರಗಳು 
1. ಸಹಕಾರ ಸಂಘಗಳ ಉಪ ನಿಬಂಧಕರು ಉತ್ತರ ವಲಯ , ಬೆಂಗಳೂರು ನಗರ ಜಿಲ್ಲೆ ಲೆಕ್ಕ ಶೀರ್ಷಿ ಕೆ: 2425 - 00 - 001 - 0 - 01 
ಯೋಜನೇತರ ಸಿಬ್ಬಂದಿ ವೆಚ್ಚ 

2010 - 11ನೇ ಸಾಲಿನಲ್ಲಿ ಒಟ್ಟು ರೂ . 


02 ಅಧಿಕಾರಿಗಳ ವೇತನ 


262425 


1553468 


956244 


003 - ಸಿಬ್ಬಂದಿ ವೇತನ 
Oll - ತುಟ್ಟಿಭತ್ಯೆ 
014- ಇತರೆ ಭತ್ಯೆ 
ವೈದ್ಯಕೀಯ ಹಿಂಭರ್ತಿ 


422527 


86340 


ಒಟ್ಟು 


3281004 


ಯೋಜನೇತರವೆಚ್ಚಗಳು ಟಿಎ,ಓಎ, ಆರ್. ಆರ್ . ಟಿ 


ಹಂಚಿಕೆ ರೂ . 


ವೆಚ್ಚ ರೂ 


ಉಳಿತಾಯ ರೂ . 


041- ಪ್ರಯಾಣವೆಚ್ಚ 


29000 


22727 


6273 


051- ಸಾದಿಲ್ವಾರು ವೆಚ್ಚ 


50000 


50000 


052 - ದೂರವಾಣಿ ವೆಚ್ಚ 


21000 


17549 


3451 


07 - ಕಟ್ಟಡವೆಚ್ಚ 


734000 


733897 


103 


195 - ಸಾರಿಗೆ ವೆಚ್ಚ 


91000 


90605 


125 - ಸಾಮಾನ್ಯವೆಚ್ಚ 


4024 


3918 


106 


೭೧೧ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೧೨ 


ಅನುಬಂಧ - 05ಎ 


2010 - 11 ನೇ ಸಾಲಿಗೆ ರಾಜ್ಯ ಯೋಜನೆಯಡಿ ಪ್ರಗತಿ 


ಕ್ರ. ಸಂ . 


ವಿವರ 


ಆಯವ್ಯಯ ಹಂಚಿಕೆ 


ಪ್ರಗತಿ ಖರ್ಚು 


ಭೌತಿಕ 


ಆರ್ಥಿಕ 


ಭೌತಕ 


ಆರ್ಥಿಕ 


- 


2 


1600 ಜನ 


10 . 00 


1110ಜನ 


1.11ಲಕ್ಷ 


2010 -11ನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ/ ಪಂಗಡದವರನ್ನು ಎಲ್ಲಾ ವಿಧವಾದ ಸಹಕಾರ 
ಸಂಘಗಳಲ್ಲಿ ಸದಸ್ಯರಾಗಿ ನೋಂದಾಯಿಸಲು ಸಹಾಯಧನ 
2010 -11ನೇ ಸಾಲಿಗೆ ಹಿಂದುಳಿದ ವರ್ಗದವರನ್ನು ಅಲ್ಪಸಂಖ್ಯಾಕರನ್ನು ಎಲ್ಲಾ ವಿಧದ ಸಹಕಾರ 
ಸಂಘಗಳಲ್ಲಿ ಸದಸ್ಯರನ್ನಾಗಿಸಲು ಸಹಾಯಧನ 


1200ಜನ 


3 . 00 


550 


1.55ಲಕ್ಷ 


| 


2010 - 11ನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ/ ವರ್ಗದ ಸಹಕಾರ ಸಂಘಗಳಿಗೆ 
ಆರ್ಥಿಕ ಹಣಕಾಸು ಸಹಾಯಧನ ( ಯಂತ್ರೋಪಕರಣ , ಕಂಪ್ಯೂಟರ್ ಖರೀದಿಗಾಗಿ) 


1.00 


0. 86 


ಬು 


ಅನುಬಂಧ - 05ಬಿ 2010 - 11 ನೇ ಸಾಲಿಗೆ ಜಿಲ್ಲಾ ಯೋಜನೆಯಡಿ ಪ್ರಗತಿ 


ಆಯವ್ಯಯ ಹಂಚಿಕೆ 
ಭೌತಿಕ ಆರ್ಥಿಕ 


ಪ್ರಗತಿ ಖರ್ಚು 
ಭೌತಕ | ಆರ್ಥಿಕ 


ಕ್ರ. ಸಂ . 


ವಿವರ 


6 


0 .54 


0 .54 


0 .20 


0 .20 


3 


. 


ಡಿ - 1 ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಗಳಿಗೆ ಮೂಲಭೂತ ಸೌಕರ್ಯಗಳು 
ಡಿ -2 ವಿವಿಧ ವರ್ಗದ ಸಹಕಾರ ಸಂಘಗಳಿಗೆ ಸಹಾಯಧನ ( ಎನ್. ಸಿ. ಡಿ . ಸಿ) . 
ಡಿ - 3 ವಿವಿಧ ವರ್ಗದ ಸಹಕಾರ ಸಂಘಗಳಿಗೆ ಷೇರು ಬಂಡವಾಳ ಸಹಾಯ ( ಸಾಮಾನ್ಯ 
ನಬಾಡ್ ೯ ) ಎನ್. ಸಿ. ಡಿ. ಸಿ 

ಒಟ್ಟು 
ತಾಲ್ಲೂಕು ಯೋಜನೆ 2010 - 2011 
ಮಹಿಳಾ ಸಹಕಾರ ಸಂಘಗಳಲ್ಲಿ ಹೂಡಿಕೆಗಳು ಡಿ - 09 


0 .50 


0.50 
1. 24 


1. 24 


| 


1 


| 


0.25 


0 .25 


1 | 0. 25 

ಡಿ. ಪಾಂಡುರಂಗಪ್ಪ, 
ಸಾರ್ವಜನಿಕ ಮಾಹಿತಿ ಅಧಿಕಾರಿ, 
ಸಹಕಾರ ಸಂಘಗಳ ಉಪನಿಬಂಧಕರು 
ಉತ್ತರ ವಲಯ , ಬೆಂಗಳೂರು ನಗರ ಜಿಲ್ಲೆ 


ಪಿ . ಆರ್‌. 1356 


೭೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ- ೩ 


ಆರ್ಥಿಕ ಸಚಿವಾಲಯ 
ಸಂಖ್ಯೆ: ಆಇ 77 ಆಖಇ 2011, ಬೆಂಗಳೂರು, ದಿನಾಂಕ:12 -12 -2011 . 

ಅಧಿಕೃತ ಜ್ಞಾಪನ 
ವಿಷಯ : ದಿನಾಂಕ:01. 01.2011ರಲ್ಲಿದ್ದಂತೆ ಖಜಾನೆ ಇಲಾಖೆಯ ಜಂಟಿ ನಿರ್ದೇಶಕರು, ಉಪ ನಿರ್ದೇಶಕರು ಹಾಗೂ ಜಿಲ್ಲಾ ಖಜಾನಾಧಿಕಾರಿಗಳ ವೃಂದಗಳ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ 
ಉಲ್ಲೇಖ: ಅಧಿಕೃತ ಜ್ಞಾಪನ ಸಂಖ್ಯೆ: ಅಇ 77 ಆಖಇ 2011, ದಿ:28.05 .2011 


ಮೇಲೆ ಓದಲಾದ ಅಧಿಕೃತ ಜ್ಞಾಪನದಲ್ಲಿ ಖಜಾನೆ ಇಲಾಖೆಯ ಜಂಟಿ ನಿರ್ದೇಶಕರು, ಉಪ ನಿರ್ದೇಶಕರು, ಮತ್ತು ಜಿಲ್ಲಾ ಖಜಾನಾಧಿಕಾರಿಗಳ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಿ, ಈ ಜೇಷ್ಠತಾ ಪಟ್ಟಿಯ 
ಬಗ್ಗೆ ಆಕ್ಷೇಪಣೆಗಳೇನಾದರು ಇದ್ದರೆ ಅಂತಹ ಅಧಿಕಾರಿಗಳು ಈ ಆದೇಶ ಹೊರಡಿಸಿದ ದಿನಾಂಕದಿಂದ 30 ದಿನಗಳ ಒಳಗಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಬಗ್ಗೆ ಯಾವುದೇ 
ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ. 


ಅದ್ದರಿಂದ ದಿನಾಂಕ:01. 01.2011 ರಲ್ಲಿದ್ದಂತೆ ಖಜಾನೆ ಇಲಾಖೆಯ ಜಂಟಿ ನಿರ್ದೇಶಕರು , ಉಪ ನಿರ್ದೇಶಕರು , ಮತ್ತು ಜಿಲ್ಲಾ ಖಜಾನಾಧಿಕಾರಿಗಳ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಅನುಬಂಧ- 1,2 ,3ರಂತೆ 
ಪ್ರಕಟಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಎಸ್ . ಶಿವರಾಮ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ( ಆಡಳಿತ & ಮುಂಗಡ) 
ಅನುಬಂಧ - 1 

ಖಜಾನೆ ಇಲಾಖೆ 
1 -1 - 2011 ರಲ್ಲಿದ್ದಂತೆ ಜಂಟಿ ನಿರ್ದೇಶಕರುಗಳ ಅಂತಿಮ ಜೇಷ್ಠತಾ ಪಟ್ಟಿ 


ಕ್ರ. ಸಂ . 


ಸಿಬ್ಬಂದಿಯ ಹೆಸರು ಶ್ರೀ .ಶ್ರೀಮತಿ 


ಜನ್ಮ ದಿನಾಂಕ 


ಸೇವೆಗೆ ಸೇರಿದ 

ದಿನಾಂಕ 


ಪ್ರಸ್ತುತ ವೃಂದಕ್ಕೆ 
ನೇಮಕವಾದ/ ಬಡ್ತಿ 
ಹೊಂದಿದ ದಿನಾಂಕ 


ಅರ್ಹತಾ ದಿನಾಂಕ 


ಷರಾ 


ಕೆ. ಟಿ .ವಿಜಯಕೃಷ್ಣ ಕುಮಾರ್‌ 


06 - 04 - 54 


15 - 11 - 85 


12 - 02 - 08 


12 - 02 - 08 


ಎಂ . ಪಿ. ರವಿನಾರಾಯಣಗೌಡ 


08 - 08 - 52 


13 - 01 - 83 


12 - 02 - 08 


12 - 02 - 08 


ಎಂ . ಎಸ್ . ಶಿವರಾಮ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ) 


೭೧೩ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯ , ೨೦೧೨ 


ಅನುಬಂಧ - 2 


1 - 1 - 2011 ರಲ್ಲಿದ್ದಂತೆ ಉಪ ನಿರ್ದೇಶಕರುಗಳ ಅಂತಿಮ ಜೇಷ್ಠತಾ ಪಟ್ಟಿ 
ಸೇವೆಗೆ ಸೇರಿದ 

ಪ್ರಸ್ತುತ ವೃಂದಕ್ಕೆ 
ಜನ್ಮ ದಿನಾಂಕ 

ನೇಮಕವಾದ/ ಬಡ್ಡಿ ಅರ್ಹತಾ ದಿನಾಂಕ 
ದಿನಾಂಕ 

ಹೊಂದಿದ ದಿನಾಂಕ( ಸ್ವ. ಪ) 


m) 


ಸಿಬ್ಬಂದಿಯ ಹೆಸರು ಶ್ರೀ .ಶ್ರೀಮತಿ 


ಷರಾ 


| 


ಹನುಮಂತಪ್ಪ 


01 - 06 - 61 


21 - 08 - 91 


19 - 7 - 02 


19 - 7 - 02 


ಮೂಲಭಾರತಿ ಪ್ರಕಾಶ್ 


04 - 08 - 54 


19 - 04 - 85 


19 - 7 - 02 


19 - 7 - 02 


ಎಂ . ಬಿ .ಸಿದ್ದೇಗೌಡ 


08 - 06 -54 


15 - 11 - 85 


19 - 7 - 02 


19 - 7 - 02 


ಆರ್‌.ಎಸ್‌ .ಉಮಾದೇವಿ 


11 - 08 - 66 


28 - 05 - 97 


12 - 02 - 08 | 


12 - 02 - 08 


ಟಿ . ವಿ . ಪಾಟೀಲ್ 


01 - 08 - 55 


25 - 07 - 91 


12 - 02 - 08 


12 - 02 - 08 


ಸಿ . ಪಿ .ಕುಟ್ಟಪ್ಪ 


25 - 07 - 57 


25 - 07 - 91 


12 - 02 - 08 


12 - 02 - 08 


ವಿ . ಭಾಗ್ಯಲಕ್ಷ್ಮಿ 


10 - 06 - 70 


22 - 07 - 02 


12 - 02 - 08 


12 - 02 - 08 


ಎಂ .ಎಸ್ . ಶಿವರಾಮ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ) 


ಅನುಬಂಧ - 3 


1 -1 - 2011ರಲ್ಲಿದ್ದಂತೆ ಜಿಲ್ಲಾ ಖಜಾನಾಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿ 

ಸೇವೆಗೆ ಸೇರಿದ 

ಪ್ರಸ್ತುತ ವೃಂದಕ್ಕೆ 
ಜನ್ಮ ದಿನಾಂಕ 

ನೇಮಕವಾದ/ ಬಡ್ಡಿ 
ದಿನಾಂಕ 

ಹೊಂದಿದ ದಿನಾಂಕ 


ಸಿಬ್ಬಂದಿಯ ಹೆಸರು ಶ್ರೀ .ಶ್ರೀಮತಿ 


ಅರ್ಹತಾ ದಿನಾಂಕ 


ಷರಾ 


6 


ಅನಂತ ಪ್ರಕಾಶ್ 


16 - 10 -52 


25 - 06 - 75 


| 19 - 06 - 02 


19 - 06 - 02 


೭೧೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ- ೩ 


2 


ಯಶೋಧ.ಎನ್ 


( ಡಿ.ಆರ್) 


01 - 06 - 74 


25 - 07 - 02 


| 18 - 07 - 02 


18 - 07 - 02 


3 


| 


ವಿನಯ ಕುಮಾರ್‌ 


( ಡಿ . ಆರ್) 


01 - 07 - 75 


19 - 07 - 02 


| 18 - 07 - 02 


18 - 07 - 02 


ಮುಂದುವರೆದ 8ನೇ ಬ್ಲಾಕ್ ದಿನಾಂಕ 19 - 07 - 02 ರಿಂದ 15 - 05 - 06 


4 | ಮಾದಯ್ಯ 


13 - 06 - 53 


26 - 04 - 77 


| 23 - 07 - 05 


23 - 07 - 05 


ಹೆಚ್.ಎಸ್. ಇಂದ್ರಾಪುರ 


14 - 04 -56 


23 - 07 - 05 


ಕೆ. ನಾಗರಾಜ್ 


06 -08 - 53 


02 -08 - 76 
07- 05-77 
25 - 05 - 06 


| 23 - 07 - 05 
| 23 - 07 - 05 
| 15 -05 - 06 


23 - 07 - 05 


ಸುಮ . ಎಸ್ 


( ಡಿ . ಆರ್) 


07 - 12 - 73 


15 - 05 - 06 


9ನೇ ಬ್ಲಾಕ್ ದಿನಾಂಕ 16 - 05 - 06 ರಿಂದ 08 - 12 - 06 


8 


. 


ಮಾರಣ್ಣ .ಎಸ್ 


01 - 07 - 51 


04 - 08 - 69 


24 - 08 - 06 


24 - 08 - 06 


9 


ಮಹಮದ್ ಅಸಾದುಲ್ಲಾ ಜುಬೇರ್ 


20 - 11 - 59 


20 - 7 - 98 


24 - 08 - 06 


24 - 08 - 06 


ಸುರೇಶ್ ವೀರಪ್ಪ ಹಲ್ಯಾಳ 


10 - 08 - 65 


04 - 04 - 97 


24 - 08 - 06 


24 - 08 - 06 


ನಾಗಲಕ್ಷ್ಮಿಎಸ್. ವಿ 


07 - 04 - 69 


02 - 04 - 97 


24 - 08 - 06 


24 - 08 - 06 


ಹೆಚ್. ಬಿ . ಪುರುಷೋತ್ತಮ ಸಿಂಗ್ 


17 - 03 - 70 


27 - 03 - 97 


24 - 08 - 06 


24 - 08 - 06 


ಆರ್‌. ಮಾಲವಿಕ 


21 - 03 - 70 


01 - 04 - 97 


24 - 08 - 06 


24 - 08 - 06 


ಡಿ.ಆರ್‌. ಪಡಿಯಪ್ಪ 


01 - 06 - 60 


04 - 04 - 97 


24 - 08 - 06 


24 - 08 - 06 


ಶಂಕರ ಲಿಂಗಯ್ಯ 


01 - 05 - 67 


05 - 04 -97 


24 - 08 - 06 


24 - 08 - 06 


ಎಂ . ಆರ್‌. ರಾಜಣ್ಣ 


( ಡಿ.ಆರ್) 


10 - 07 - 77 


22 - 12 - 06 


| 08 -12 - 06 


08 - 12 - 06 


10ನೇ ಬ್ಲಾಕ್ 9 - 12 - 06 ರಿಂದ 31 - 12 - 08 ರವರೆಗೆ 


ಕೆ. ಎಸ್. ಸುಧಾ 


30 - 11 - 58 


04 - 04 - 97 


| 06 - 10 - 07 


06 - 10 - 07 


ಕೆ.ಆರ್‌. ಬಾಲಸುಬ್ರಮಣ್ಯ 


02 - 07 -57 


03 - 04 -97 


06 - 10 - 07 


06 - 10 - 07 


ಭಾಗ - ೩ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೧೫ 


ಆರ್‌. ಅಲಕಾನಂದ ನಾಡಿಗ್ 


14 - 02 -58 


| 


27 - 03 -97 


| 06 -10 - 07 


06 - 10 - 07 


ಜಿ . ಬಿ .ರಾಜೇಗೌಡ 


22 - 07 - 60 


03 - 04 - 97 


| 06 - 10 - 07 


| 06 - 10 - 07 


ಸುಕನ್ಯ 


07 - 03 - 59 


07 - 04 -97 


| 06 - 10 - 07 


06 - 10 - 07 


ಮುಂದುವರೆದ 10ನೇ ಬ್ಲಾಕ್ ದಿನಾಂಕ 06 -10 - 07ರಿಂದ 23 -12 -10 


01 - 06 - 59 


27 - 03 - 97 


23 - 12 - 10 


23 - 12 - 10 


11 - 10 - 63 


26 - 03 - 92 


23 - 12 - 10 


23 - 12 - 10 


01 - 04 - 52 


04 - 04 - 97 


23 - 12 - 10 


23 - 12 - 10 


29 - 03 - 61 


31 - 03 - 97 


23-12-10 


23 - 12 - 10 


ಮಲ್ಲೇಶಪ್ಪ 
ಹೆಚ್. ಎನ್.ಹೊನ್ನೂರ್ ಸಾಬ್ 
ಅಷ್ಟುರಾಯ ಮಾರುತಿ ಮದಾರಿ 
ಮುದ್ದುರಾಜ್ 
ಅಶೋಕ ವಿಶ್ವನಾಥಪ್ಪ.ವಿ 
ಪದ್ಮಾವತಿ. ಜೆ 
ಡಿ. ಎಂ .ಉಸ್ಮಾನ್ 
ಸಿ. ವೆಂಕೋಬಿ 


01 - 01 - 64 


02 - 04 - 97 


23 - 12 - 10 


23 - 12 - 10 


25 - 01 - 61 


31 - 03 - 97 


23 - 12 - 10 


23 - 12 - 10 


05 - 03 - 51 


15 - 06 - 74 


23 - 12 - 10 


23 - 12 - 10 


06 - 06 - 53 


19 - 01 - 16 


| 23 -12 -10 


23 - 12 - 10 


ಡಿ. ಡಿ . ಪಟವರ್ಧನ್ 


05 - 01 - 51 


27 - 11 - 81 


23 - 12 -10 


23 - 12 - 10 


ಪಿ . ಆರ್. 1350 


ಎಂ . ಎಸ್ . ಶಿವರಾಮ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ) 


ಉಪ ಆಯುಕ್ತರು(ಭೂಸ್ವಾಧೀನ), ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರವರ ಕಾರ್ಯಾಲಯ , ಕೇಂದ್ರ ಕಛೇರಿ, ನರಸಿಂಹರಾಜು ವೃತ್ತ, ಬೆಂಗಳೂರು-560002 . 

1894 ರ ಭೂ ಅರ್ಜನೆ ಅಧಿನಿಯಮದ 4 (1) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ:ಎಲ್‌ಎಕ್ಯೂ /ಸಿಆರ್ / 23 / 2011 - 12, ದಿನಾಂಕ: 03 - 02 - 2012 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಸ್ವತ್ತುಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ವಾರ್ಡ್ ನಂ - 26 ರಲ್ಲಿನ - ರೈಲ್ವೆ ಅಪ್ರೋಚ್ ರಸ್ತೆಯಲ್ಲಿ ಬರುವ ಮುನಿಸಿಪಲ್ ಖಾತೆ ಸಂಖ್ಯೆ: 
21 / ಡಿ ಮತ್ತು 22 / ಡಿ ಶ್ರೀಮತಿ. ಮೋಹಿನಿದೇವಿ ಛೋಪ್ರ ಮತ್ತು ಮಹೇಂದ್ರಕುಮಾರ್ ಛೋಪ್ರ ರವರ ಹೆಸರಿನಲ್ಲಿರುವ ಈ ಸ್ವತ್ತುಗಳಲ್ಲಿನ ಪೂರ್ಣ 11794.5 ಚ.ಅಡಿ ಜಾಗವನ್ನು ರಸ್ತೆ ವಿಸ್ತರಣೆಗಾಗಿ ಉಪಯೋಗಿಸಿಕೊಂಡಿರುವುದರಿಂದ, ಸದರಿ 
ಸ್ವತ್ತುಗಳನ್ನು 1894ರ ಭೂಸ್ವಾಧೀನ ಕಾಯ್ದೆ ಅನ್ವಯ ಭೂಸ್ವಾಧೀನಪಡಿಸಿಕೊಂಡು ಸ್ವತ್ತಿನ ಖಾತೆದಾರರಿಗೆ ಪರಿಹಾರ ಪಾವತಿಸುವುದು ಅವಶ್ಯಕವಾಗಿದೆಯೆಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಂಡು ಬಂದಿರುವುದರಿಂದ, 

1976ರ ಕರ್ನಾಟಕ ಮುನಿಸಿಪಲ್ ಕಾರ್ಪೊರೇಷನ್ ಕಾಯ್ದೆಯ ಕಲಂ 177 ಮತ್ತು ಕರ್ನಾಟಕ ಅಧಿನಿಯಮ ಸಂಖ್ಯೆ :33ರ ಮೂಲಕ ತಿದ್ದುಪಡಿಯಾದ 1991ನೇ ಸಾಲಿನ ಭೂ ಸ್ವಾಧೀನ ಅಧಿನಿಯಮ 1894ರ (ಕೇಂದ್ರ 
ಅಧಿನಿಯಮ , ಸಂಖ್ಯೆ:1894ರ 1) 4ನೇ ಪ್ರಕರಣದ - (1) ನೇ ಉಪ ಪ್ರಕರಣದ ಉಪಬಂದಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಆ 


೭೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ- ೩ 


ಅಧಿನಿಯಮದ 4( 2) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು- ಭೂ ಅರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ 
ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಲಾಗಿದೆ. 

ಸದರಿ ಅಧಿನಿಯಮದ 3( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5( ಎ) ಪ್ರಕರಣದ ಮೇರೆಗೆ ಉಪ ಆಯುಕ್ತರು(ಭೂಸ್ವಾಧೀನ) ರವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು, ಇವರನ್ನು ನೇಮಕ ಮಾಡಿದೆ. 

ಈ ಭೂಮಿಯಲ್ಲಿ/ ಆಸ್ತಿಯಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಅಧಿಸೂಚನೆಯು ಪ್ರಕಟವಾದ ತಾರೀಖಿನಿಂದ ಮೂವತ್ತು ದಿನಗಳ ಒಳಗಾಗಿ ಅಥವಾ 
ಅದಕ್ಕಿಂತ ಮುಂಚೆ ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ 3 ( ಸಿ) ಪ್ರಕರಣದ ಮೇರೆಗೆ ಉಪ ಆಯುಕ್ತರು (ಭೂಸ್ವಾಧೀನ) ರವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ನೇಮಕವಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು, ಇವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. 

ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ / ಆಸ್ತಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರರು ಅಥವಾ ಇತರೇ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ 
ಮಾಡಬಾರದೆಂದು ಸದರಿ ಭೂಮಿ/ ಆಸ್ತಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಉಪ ಆಯುಕ್ತರು (ಭೂಸ್ವಾಧೀನ),ಬೃಹತ್ 
ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು, ರವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ , ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ/ ಆಸ್ತಿಗಳ ವಿಲೇವಾರಿಗಾಗಿ ಮಾಡಿಕೊಂಡ 
ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ದಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿ/ ಆಸ್ತಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ 
ಅಧಿಕಾರಿಯು ಸದರಿ ಅಧಿನಿಯಮದ( ಏಳನೇ ಖಂಡ) 2ನೇ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳತಕ್ಕದ್ದಲ್ಲ. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳು , ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು. ಇವರ ಕಛೇರಿಯಲ್ಲಿ ಭೂಮಿಗಳ/ ಆಸ್ತಿಗಳ ಸ್ಫೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 

ಅ ನು ಸೂಚಿ 


ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ವಾರ್ಡ್ ನಂ - 26 ರಲ್ಲಿನ - ರೈಲ್ವೆ ಅಪ್ರೋಚ್ ರಸ್ತೆಯಲ್ಲಿ ಬರುವ ಮುನಿಸಿಪಲ್ ಖಾತೆ ಸಂಖ್ಯೆ : 21 / ಡಿ ಮತ್ತು 22 / ಡಿ ಶ್ರೀಮತಿ. ಮೋಹಿನಿದೇವಿಛೋಪಮತ್ತು ಮಹೇಂದ್ರಕುಮಾರ್ ಛೋಪ್ರ 
ರವರ ಹೆಸರಿನಲ್ಲಿರುವ ಈ ಸ್ವತ್ತುಗಳಲ್ಲಿನ ಪೂರ್ಣ 11794 .5 ಚ.ಅಡಿ ಜಾಗವನ್ನು ರಸ್ತೆ ವಿಸ್ತರಣೆಗಾಗಿ ಭೂಸ್ವಾಧೀನಪಡಿಸಿಕೊಳ್ಳುತ್ತಿದ್ದು, ಸದರಿ ಸ್ವತ್ತಿನ ವಿವರ ಈ ಕೆಳಕಂಡಂತಿರುತ್ತದೆ. 

ಭೂಸ್ವಾಧೀನಪಡಿಸಿ 

ಚಕ್ಕುಬಂದಿ 
ಸಿಟಿಎಸ್ 

ಖಾತೆದಾರರ/ 
ಸ್ವತ್ತಿನ ಪಿ.ಐ.ಡಿ. ಸಂಖ್ಯೆ 

ಕೊಳ್ಳುತ್ತಿರುವ ವಿಸ್ತೀರ್ಣ 

ತರಹ 
ನಂಬರ್‌ ಅನುಭವದಾರರ ಹೆಸರು 

ಪೂರ್ವ 

ಪಶ್ಚಿಮ 
( ಚ. ಅಡಿಗಳಲ್ಲಿ) 

ಉತ್ತರ 
ಸಂಖ್ಯೆ 


ಕ್ರಮ 


ದಕ್ಷಿಣ 


- 5 


6 


10 


11 


12 


1 


| on, 


906 . 


| 26 - 39 - 21ಡಿ 


| ಶ್ರೀಮತಿ ಮೋಹಿನಿದೇವಿ ಛೋಪ್ರ 


6432. 0 


ಖಾಲಿ ನಿವೇಶನ 


ರಸ್ತೆ 


ಸಿಟಿಎಸ್908 


| ಸಿಟಿಎಸ್‌907 | ಸಿಟಿಎಸ್‌905 


2 


| 907 


| 26 - 39 - 22ಡಿ 


5362 .5 


ಖಾಲಿ ನಿವೇಶನ 


ರಸ್ತೆ 


ಸಿಟಿಎಸ್‌908 


| ಸಿಟಿಎಸ್‌908 | ಸಿಟಿಎಸ್‌906 


ಶ್ರೀ ಮಹೇಂದ್ರಕುಮಾರ್ ಛೋಪ್ರ 

ಒಟ್ಟು 


| 


11,794 .5 


ದಿನಾಂಕ: 03 - 02 - 2012 
ಸ್ಥಳ: ಬೆಂಗಳೂರು 


ಉಪ ಆಯುಕ್ತರು (ಭೂಸ್ವಾಧೀನ) 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 


ಪಿ . ಆಡಿ. 14 


೭೦೭ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯ , ೨೦೧೨ 


ಗುಡಿಬಂಡೆ ತಾಲ್ಲೂಕು ವ್ಯಾಪ್ತಿಯ ಅಧಿಸೂಚಿತ ಸಂಸ್ಥೆಗಳ ಸ್ಥಿರಾಸ್ಥಿ ವಿವರಗಳು 


ಕ್ರ . ಸಂ 


ದೇವಾಲಯದ ಹೆಸರು / ಗ್ರಾಮ 


ದೇವಾಲಯದ 

ಸರ್ವೆ 
ಆಸ್ತಿ ಇರುವ ಸ್ಥಳ | ನಂ | 


ವಿಸ್ತೀರ್ಣ 


ಚಕ್ಕುಬಂದಿ 


ಪೂರ್ವ 


ಸ . ನಂ 116ರ ಉಳಿಕೆ ಜಮೀನು 


ಪಶ್ಚಿಮ 


ಸ . ನಂ 154ರ ಉಳಿಕೆ ಜಮೀನು 


| ಆದಿನಾರಾಯಣಸ್ವಾಮಿ , ಎಲ್ಲೋಡು 


ಎಲ್ಲೋಡು 


117 | 12 . 24 


ಉತ್ತರ 


ಸ. ನಂ 77ರ ಉಳಿಕೆ ಜಮೀನು 


ದಕ್ಷಿಣ 


ಸ . ನಂ 118ರ ಉಳಿಕೆ ಜಮೀನು 


ಪೂರ್ವ 


ಸ. ನಂ 119ರ ಜಮೀನು 


ಪಶ್ಚಿಮ 


ಸ. ನಂ 128ರ ಜಮೀನು 


ಆದಿನಾರಾಯಣಸ್ವಾಮಿ , ಎಲ್ಲೋಡು 


ಎಲ್ಲೋಡು 


| 118 | 14. 15 


ಉತ್ತರ 


ಸ . ನಂ 116ರ ಜಮೀನು 


ದಕ್ಷಿಣ 


ಸ. ನಂ 127 , 128 ರ ಜಮೀನು 


ಪೂರ್ವ 


ಸ. ನಂ 276 , 303ರ ಜಮೀನು 


ಪಶ್ಚಿಮ 


ಸ. ನಂ 121ರ ಜಮೀನು 


ಆದಿನಾರಾಯಣಸ್ವಾಮಿ , ಎಲ್ಲೋಡು 


ಎಲ್ಲೋಡು 


| 120 | 19 . 20 


ಉತ್ತರ 


ಸ. ನಂ 119ರ ಜಮೀನು 


ದಕ್ಷಿಣ 


ಸ . ನಂ 263 ರ ಜಮೀನು 


ಪೂರ್ವ 


ಸ. ನಂ 120ರ ಜಮೀನು 


ಪಶ್ಚಿಮ 


ಸ. ನಂ 122ರ ಜಮೀನು 


ಆದಿನಾರಾಯಣಸ್ವಾಮಿ , ಎಲ್ಲೋಡು 


ಎಲ್ಲೋಡು 


| 121 | 13.21 


ಉತ್ತರ | 


ಸ. ನಂ 119ರ ಜಮೀನು 


ದಕ್ಷಿಣ 


ಸ. ನಂ 263 ,261 , 262 ರ ಜಮೀನು 


೭೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೧೨ 


ಭಾಗ- ೩ 


ಸರ್ವೆ 


ಕ್ರ . ಸಂ 


ದೇವಾಲಯದ ಹೆಸರು / ಗ್ರಾಮ 


ದೇವಾಲಯದ 
ಆಸ್ತಿ ಇರುವ ಸ್ಥಳ 


ವಿಸ್ತೀರ್ಣ 


ಚಕ್ಕುಬಂದಿ 


ನಂ 


ಪೂರ್ವ 


ಸ. ನಂ 121ರ ಜಮೀನು 


ಪಶ್ಚಿಮ 


ಸ. ನಂ 123ರ ಜಮೀನು 


ಆದಿನಾರಾಯಣಸ್ವಾಮಿ , ಎಲ್ಲೋಡು 


ಎಲ್ಲೋಡು 


| 122 | 16. 24 


ಉತ್ತರ 


ಸ. ನಂ 119ರ ಜಮೀನು 


ದಕ್ಷಿಣ 


ಸ. ನಂ 256 ರ ಜಮೀನು 


ಪೂರ್ವ 


ಸ. ನಂ 122ರ ಜಮೀನು 


ಪಶ್ಚಿಮ 


ಸ. ನಂ 127ರ ಜಮೀನು 


ಆದಿನಾರಾಯಣಸ್ವಾಮಿ , ಎಲ್ಲೋಡು 


ಎಲ್ಲೋಡು 


| 123 | 24 .30 


ಉತ್ತರ 


ಸ. ನಂ 119ರ ಜಮೀನು 


ದಕ್ಷಿಣ 


ಸ. ನಂ 124 , 254 ರ ಜಮೀನು 


ಪೂರ್ವ 


ಸ. ನಂ 254ರ ಜಮೀನು 


ಪಶ್ಚಿಮ 


ಸ . ನಂ 126ರ ಜಮೀನು 


ಆದಿನಾರಾಯಣಸ್ವಾಮಿ , ಎಲ್ಲೋಡು 


ಎಲ್ಲೋಡು 


| 125 | 


2. 01 


ಉತ್ತರ 


ಸ . ನಂ 124 , 254ರ ಜಮೀನು 


ದಕ್ಷಿಣ 


ಸ. ನಂ 250 ರ ಜಮೀನು 


ಪೂರ್ವ 


ಸ. ನಂ 123ರ ಜಮೀನು 


ಪಶ್ಚಿಮ 


ಸ. ನಂ 154, 129 , 128ರ ಜಮೀನು 


ಎಲೆಡು 


127 


ಆದಿನಾರಾಯಣಸ್ವಾಮಿ , ಎಲ್ಲೋಡು 


2239 


ಉತ್ತರ 


ಸ. ನಂ 118ರ ಜಮೀನು 


ದಕ್ಷಿಣ 


ಸ. ನಂ 126 ರ ಜಮೀನು 


೭೧೯. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯, ೨೦೧೨ 


ಸರ್ವೆ 


ಕ್ರ . ಸಂ 


ದೇವಾಲಯದ ಹೆಸರು / ಗ್ರಾಮ 


ದೇವಾಲಯದ 
ಆಸ್ತಿ ಇರುವ ಸ್ಥಳ 


ವಿಸ್ತೀರ್ಣ 


ಚಕ್ಕುಬಂದಿ 


ನಂ . 


ಪೂರ್ವ 


ಸ. ನಂ 127ರ ಜಮೀನು 


ಪಶ್ಚಿಮ 


ಸ. ನಂ 129ರ ಜಮೀನು 


ಆದಿನಾರಾಯಣಸ್ವಾಮಿ, ಎಲ್ಲೋಡು 


ಎಲ್ಲೋಡು 


| 128 


4.32 


ಉತ್ತರ 


ಸ. ನಂ 118ರ ಜಮೀನು 


ದಕ್ಷಿಣ 


ಸ. ನಂ 127 ರ ಜಮೀನು 


ಪೂರ್ವ 


ಪಶ್ಚಿಮ 


ಖರಾಬು 


2 | ಶ್ರೀಲಕ್ಷ್ಮೀನಾರಾಯಣ ಸ್ವಾಮಿ , ಗುಡಿಬಂಡೆ 


ಗುಡಿಬಂಡೆ 


| 40 


| 


1. 07 


ಉತ್ತರ 


ದಕ್ಷಿಣ 


ರಸ್ತೆ 


ಪೂರ್ವ 


ಸ. ನಂ 417ರ ಜಮೀನು 


ಪಶ್ಚಿಮ 


ಸ. ನಂ 449ರ ಜಮೀನು 


3 | ಆವಣಿ ಮಠ, ಹಂಪಸಂದ್ರ 


ಅಮಾನಿ ಬೈರ ಸಾಗರ | 418 | 0. 27 


ಉತ್ತರ 


ಸ. ನಂ 420ರ ಜಮೀನು 


ದಕ್ಷಿಣ 


ಸ. ನಂ 413 ರ ಜಮೀನು 


ಪೂರ್ವ 


ಸ. ನಂ 29ರ ಜಮೀನು 


ಪಶ್ಚಿಮ 


ಸ . ನಂ 27ರ ಜಮೀನು 


ಆವಣಿ ಮಠ, ಹಂಪಸಂದ್ರ 


ವಾಬಸಂದ್ರ 


| 


28 


| 


0.34 


ಉತ್ತರ 


ಸ. ನಂ 24ರ ಜಮೀನು 


ದಕ್ಷಿಣ 


ಸ. ನಂ 26 ರ ಜಮೀನು 


೭೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೧೨ 


ಭಾಗ- ೩ 


ಕ್ರ . ಸಂ 


ದೇವಾಲಯದ ಹೆಸರು / ಗ್ರಾಮ 


ದೇವಾಲಯದ 
ಆಸ್ತಿ ಇರುವ ಸ್ಥಳ 


ಸರ್ವೆ 
ನಂ | 


ವಿಸ್ತೀರ್ಣ 


ಚಕ್ಕುಬಂದಿ 


| 


ಪೂರ್ವ 


ಸ. ನಂ 17 ,16ರ ಜಮೀನು 


ಪಶ್ಚಿಮ 


ಸ. ನಂ 20 ,21ರ ಜಮೀನು 


4 | ಶ್ರೀ ವೆಂಕಟರಮಣ ಸ್ವಾಮಿ , ಸೋಮೇನಹಳ್ಳಿ 


ಸೋಮೇನಹಳ್ಳಿ 


| 


19 


| 


1 . 01 . 


ಉತ್ತರ 


ಸ. ನಂ 18ರ ಜಮೀನು 


ದಕ್ಷಿಣ 


ಸ. ನಂ 22 ರ ಜಮೀನು 


ಪೂರ್ವ 


ಹಳ್ಳ 


ಪಶ್ಚಿಮ 


ಸ. ನಂ 19ರ ಜಮೀನು 


ಶ್ರೀ ವೆಂಕಟರಮಣ ಸ್ವಾಮಿ, ಸೋಮೇನಹಳ್ಳಿ 


ಸೋಮೇನಹಳ್ಳಿ 


ಉತ್ತರ 


ಸ. ನಂ 17,13ರ ಜಮೀನು 


ದಕ್ಷಿಣ 


ರಸ್ತೆ 


ಪೂರ್ವ 


ರಸ್ತೆ 


ಪಶ್ಚಿಮ 


ಸ. ನಂ 38ರ ಜಮೀನು 


5 | ಶ್ರೀ ವೆಂಕಟರಮಣ ಸ್ವಾಮಿ , ಗುಡಿಬಂಡೆ 


ಗುಡಿಬಂಡೆ 


ಗ್ರಾಮ 
ಠಾಣ 


ಉತ್ತರ 


ದಕ್ಷಿಣ 


ಸ. ನಂ 38 ,39 ರ ಜಮೀನು 


ಪೂರ್ವ 


ಖಾಲಿ ಜಾಗ 


ಪಶ್ಚಿಮ 


ದಾರಿ 


6 | ಶ್ರೀ ಪಾರ್ಶ್ವನಾಥ ದೇವಾಲಯ ಗುಡಿಬಂಡೆ 


ಗುಡಿಬಂಡೆ 


ಗ್ರಾಮ 
ಠಾಣ 


ದಾರಿ 


ಉತ್ತರ 
ದಕ್ಷಿಣ 


| 


ದಾರಿ 


೨೧ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯, ೨೦೧೨ 


ಸರ್ವೆ 


ಕ್ರ . ಸಂ 


ದೇವಾಲಯದ ಹೆಸರು / ಗ್ರಾಮ 


ದೇವಾಲಯದ 
ಆಸ್ತಿ ಇರುವ ಸ್ಥಳ 


ವಿಸ್ತೀರ್ಣ 


ಚಕ್ಕುಬಂದಿ 


ನಂ 


ಪೂರ್ವ 


ರಸ್ತೆ 


ಪಶ್ಚಿಮ 


ವಸಾಬ್ ಮನೆ 


7 | ಶ್ರೀ ಸಿಹಿನೀರು ಆಂಜನೇಯ ಸ್ವಾಮಿ ಗುಡಿಬಂಡೆ 


ಗುಡಿಬಂಡೆ 


ಗ್ರಾಮ 
ಠಾಣ 


ಉತ್ತರ 


ದಕ್ಷಿಣ 


ಪೂರ್ವ 


ಪಶ್ಚಿಮ 


ಗ್ರಾಮಠಾಣ 


ಗ್ರಾಮ 


8 | ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಗುಡಿಬಂಡೆ 


ಗುಡಿಬಂಡೆ 


ಠಾಣ 


ಉತ್ತರ 


ಗ್ರಾಮಠಾಣ 


ದಕ್ಷಿಣ 


ಗ್ರಾಮಠಾಣ 


ಪೂರ್ವ 


ಸ. ನಂ 38 /3ರ ಜಮೀನು 


ಪಶ್ಚಿಮ 


ಸ. ನಂ 38/ 3ರ ಜಮೀನು 


9 | ಶ್ರೀ ಉಪ್ಪು ನೀರು ಆಂಜನೇಯ ಸ್ವಾಮಿ ಗುಡಿಬಂಡೆ 


ಗುಡಿಬಂಡೆ 


| 38/3 | 


0. 04 


ಉತ್ತರ 


ಸ. ನಂ 38 / 3ರ ಜಮೀನು 


ದಕ್ಷಿಣ 


ಸ. ನಂ 38/3ರ ಜಮೀನು 


ಪೂರ್ವ 


ಖಾಲಿ ಜಾಗ ಮತ್ತು ಕಲ್ಲು ಬಂಡೆ 


ಪಶ್ಚಿಮ 


ದಾರಿ , ಬಂಡೆ 


10 | ಶ್ರೀ ಅಹೋಬಲ ನರಸಿಂಹ ಸ್ವಾಮಿ ಗುಡಿಬಂಡೆ 


ಗುಡಿಬಂಡೆ 


| 260 | 


0.08 


ಉತ್ತರ 


ದಾರಿ, ಬಂಡೆ 


ದಕ್ಷಿಣ 


ಕಲ್ಲು ಬಂಡೆ 


೭೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಸರ್ವೆ 


ಕ್ರ . ಸಂ 


ದೇವಾಲಯದ ಹೆಸರು / ಗ್ರಾಮ 


ದೇವಾಲಯದ 
ಆಸ್ತಿ ಇರುವ ಸ್ಥಳ 


ವಿಸ್ತೀರ್ಣ 


ಚಕ್ಕುಬಂದಿ 


ನಂ 


ಪೂರ್ವ 


ಸ. ನಂ 38ರ ಜಮೀನು 


ಪಶ್ಚಿಮ 


ಸ. ನಂ 38ರ ಜಮೀನು 


11 | ಶ್ರೀ ರಾಮೇಶ್ವರ ಸ್ವಾಮಿ ದೇವಾಲಯ ಗುಡಿಬಂಡೆ 


ಗುಡಿಬಂಡೆ 


| 138 | 


4 .00 


ಉತ್ತರ 


ಸ. ನಂ 38ರ ಜಮೀನು 


ದಕ್ಷಿಣ 


ಸ. ನಂ 38ರ ಜಮೀನು 


ಪೂರ್ವ 


ಸ. ನಂ 253ರ ಜಮೀನು 


ಪಶ್ಚಿಮ 


ಸ. ನಂ 254ರ ಜಮೀನು 


12 | ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ಗುಡಿಬಂಡೆ 


ಗುಡಿಬಂಡೆ 


| 253 | 


0. 04 


ಉತ್ತರ 


ರಸ್ತೆ 


ದಕ್ಷಿಣ 


ಸ . ನಂ 263ರ ಜಮೀನು 


ಪೂರ್ವ 


ಸ. ನಂ 12 /1ರ ಜಮೀನು 


12/ 2 


ಗ್ರಾಮಠಾಣ 


0.02 


ಪಶ್ಚಿಮ 


13 | ಶ್ರೀ ಚನ್ನರಾಯಸ್ವಾಮಿ ಹಂಪಸಂದ್ರ 


ಹಂಪಸಂದ್ರ 


12 /1 


0.04 


ಉತ್ತರ 


ಸ. ನಂ 12/1 , 12/ 2ರ ಜಮೀನು 


ದಕ್ಷಿಣ 


ಸ. ನಂ 12/1 , 12/ 2ರ ಜಮೀನು 


ಪೂರ್ವ 


ಗ್ರಾಮಠಾಣ 


ಗ್ರಾಮಠಾಣ 


ಪಶ್ಚಿಮ 


ಗ್ರಾಮ 


14 | ಶ್ರೀ ಕಾಶಿವಿಶ್ವೇಶ್ವರಯ್ಯ ಹಂಪಸಂದ್ರ 


ಹಂಪಸಂದ್ರ 


0.12 


ಠಾಣ 


ಉತ್ತರ 


ದಕ್ಷಿಣ 


ಗ್ರಾಮಠಾಣ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯, ೨೦೧೨ 


ಸರ್ವೆ 


ಕ್ರ . ಸಂ 


ದೇವಾಲಯದ ಹೆಸರು / ಗ್ರಾಮ 


ದೇವಾಲಯದ 
ಆಸ್ತಿ ಇರುವ ಸ್ಥಳ 


ವಿಸ್ತೀರ್ಣ 


ಚಕ್ಕುಬಂದಿ 


ನಂ . 


ಪೂರ್ವ 


ರಿ. ಸ. ನಂ 5ರ ಜಮೀನು 


ಪಶ್ಚಿಮ 


ಸ . ನಂ 4ರ ಜಮೀನು 


15 | ಶ್ರೀ ತಿರುಮಳ ಸ್ವಾಮಿ ಮಾಚಾವಲಹಳ್ಳಿ 


ಇಡ್ರಹಳ್ಳಿ 


| 4ರ ಪೈ | 0 . 0 % 


ಉತ್ತರ 


ಸ. ನಂ 4ರ ಜಮೀನು 


ದಕ್ಷಿಣ 


ಸ. ನಂ 4ರ ಜಮೀನು 


ಪೂರ್ವ 


ಸ . ನಂ 1ರ ಉಳಿಕೆ ಜಮೀನು 


ಪಶ್ಚಿಮ 


ಸ . ನಂ 1ರ ಉಳಿಕೆ ಜಮೀನು 


16 | ಶ್ರೀ ತಿರುಮಳ ಸ್ವಾಮಿ ಭತ್ತಲಹಳ್ಳಿ 


ಭತ್ತಲಹಳ್ಳಿ 


1ರ ಪೈ 


ಉತ್ತರ 


ಸ. ನಂ 1ರ ಉಳಿಕೆ ಜಮೀನು 


ದಕ್ಷಿಣ 


ಸ. ನಂ 1ರ ಉಳಿಕೆ ಜಮೀನು 


ಪೂರ್ವ 


ಸ. ನಂ 47ರ ಉಳಿಕೆ ಜಮೀನು 


ಪಶ್ಚಿಮ 


ಸ. ನಂ 47ರ ಉಳಿಕೆ ಜಮೀನು 


17 | ಶ್ರೀ ಹನುಮಂತ ದೇವರುಉಿ 


ಡು 


ಉಡು 


47ರ ಪೈ 


ಉತ್ತರ 


ರಸ್ತೆ 


ದಕ್ಷಿಣ 


ಸ. ನಂ 47ರ ಉಳಿಕೆ ಜಮೀನು 


ಪೂರ್ವ 


ಸ. ನಂ 1ರ ಉಳಿಕೆ ಜಮೀನು 


ಪಶ್ಚಿಮ 


ಸ . ನಂ 1ರ ಉಳಿಕೆ ಜಮೀನು 


- 18 | ಶ್ರೀ ವೇಣುಗೋಪಾಲ ಸ್ವಾಮಿ ದಪ್ಪರ್ತಿ 


ದಪ್ಪರ್ತಿ 


| 


1 


0.16 


ಉತ್ತರ 


ಸ. ನಂ 1ರ ಉಳಿಕೆ ಜಮೀನು 


ದಕ್ಷಿಣ 


ಸ. ನಂ 1ರ ಉಳಿಕೆ ಜಮೀನು 


೭೨೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ- ೩ 


ಕ್ರ . ಸಂ 


ದೇವಾಲಯದ ಹೆಸರು / ಗ್ರಾಮ 


ದೇವಾಲಯದ 
ಆಸ್ತಿ ಇರುವ ಸ್ಥಳ 


ಸರ್ವೆ 
ನಂ | 


ವಿಸ್ತೀರ್ಣ 


ಚಕ್ಕುಬಂದಿ 


| 


ಪೂರ್ವ 


ಸ . ನಂ 8ರ ಉಳಿಕೆ ಜಮೀನು 


ಪಶ್ಚಿಮ 


ಸ. ನಂ 8ರ ಉಳಿಕೆ ಜಮೀನು 


19 | ಶ್ರೀ ಆಂಜನೇಯ ಸ್ವಾಮಿ ದಪ್ಪರ್ತಿ 


ದಪ್ಪರ್ತಿ 


| 


8 


8 


| 


0. 04 


ಉತ್ತರ 


ರಸ್ತೆ 


ದಕ್ಷಿಣ 


ಸ. ನಂ 8ರ ಉಳಿಕೆ ಜಮೀನು 


ಪೂರ್ವ 


ಗ್ರಾಮಠಾಣ 


ಪಶ್ಚಿಮ 


ರಸ್ತೆ 


20 | ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಬೀಚಗಾನಹಳ್ಳಿ 


ಬೀಚಗಾನಹಳ್ಳಿ 


ಗ್ರಾಮ 
ಠಾಣ 


| 


0.08 


ಉತ್ತರ 


ರಸ್ತೆ 


ದಕ್ಷಿಣ 


ಗ್ರಾಮಠಾಣ 


ಪೂರ್ವ 


ಸ. ನಂ 68ರ ಜಮೀನು 


ಸ. ನಂ 66ರ ಉಳಿಕೆ ಜಮೀನು 


21 | ಶ್ರೀ ಸೋಮೇಶ್ವರ ಸ್ವಾಮಿ ಸೋಮೇಶ್ವರ 


ಸೋಮೇಶ್ವರ 


ಪಶ್ಚಿಮ 


| 66 | 


0.30 


ಉತ್ತರ 


ಸ. ನಂ 68ರ ಜಮೀನು 


ದಕ್ಷಿಣ 


ಸ. ನಂ 67ರ ಜಮೀನು 


ಪೂರ್ವ 


ರಸ್ತೆ 


ಪಶ್ಚಿಮ 


ಗ್ರಾಮಠಾಣ 


ಶ್ರೀ ಆಂಜನೇಯ ಸ್ವಾಮಿ ಸೋಮೇಶ್ವರ 


ಸೋಮೇಶ್ವರ 


ಗ್ರಾಮ 
ಠಾಣ 


- 0 .02 


ಉತ್ತರ 


ಗ್ರಾಮಠಾಣ 


ದಕ್ಷಿಣ 


ಗ್ರಾಮಠಾಣ 


೭೨೫ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯, ೨೦೧೨ 


ಸರ್ವೆ 


ಕ್ರ . ಸಂ 


ದೇವಾಲಯದ ಹೆಸರು / ಗ್ರಾಮ 


ದೇವಾಲಯದ 
ಆಸ್ತಿ ಇರುವ ಸ್ಥಳ 


ವಿಸ್ತೀರ್ಣ 


ಚಕ್ಕುಬಂದಿ 


ನಂ 


ಪೂರ್ವ | 


ಪೂರ್ವ 


ಸ. ನಂ 363ರ ಉಳಿಕೆ ಜಮೀನು 


ಪಶ್ಚಿಮ 


ಸ . ನಂ 363ರ ಉಳಿಕೆ ಜಮೀನು 


23 | ಶ್ರೀ ವೇಣುಗೋಪಾಲ ಸ್ವಾಮಿ ಚಿನ್ನಪ್ಪನಹಳ್ಳಿ 


ಚಿನ್ನಪ್ಪನಹಳ್ಳಿ 


| 363 | 


0. 20 


ಉತ್ತರ 


ಸ . ನಂ 363ರ ಉಳಿಕೆ ಜಮೀನು 


ದಕ್ಷಿಣ 


ಸ . ನಂ 363ರ ಉಳಿಕೆ ಜಮೀನು 


ಪೂರ್ವ 


ಗ್ರಾಮಠಾಣ ಮತ್ತು ರಸ್ತೆ 


ಪಶ್ಚಿಮ 


ಗ್ರಾಮಠಾಣ 


24 | ಶ್ರೀ ಬಸವೇಶ್ವರ ಸ್ವಾಮಿ ಸೋಮೇನಹಳ್ಳಿ 


ಸೋಮೇನಹಳ್ಳಿ 


ಗ್ರಾಮ 
ಠಾಣ 


ಉತ್ತರ 


ರಸ್ತೆ 


ದಕ್ಷಿಣ 


ಗ್ರಾಮಠಾಣ 


ಪೂರ್ವ 


ಸರ್ಕಾರಿ ಹಳ್ಳ 


ಪಶ್ಚಿಮ 


ಸ. ನಂ 25ರ ಜಮೀನು 


- 25 | ಶ್ರೀ ಕಾಶಿ ವಿಶ್ವೇಶ್ವರ ಕನಿಕಲಮ್ಮ 


ಜಂಬಿಗೆಮರಹಳ್ಳಿ 


| 26 /1 , | 


0.13 


P 


ಉತ್ತರ 


ಸ. ನಂ 25ರ ಉಳಿಕೆ ಜಮೀನು 


ದಕ್ಷಿಣ 


ಹಳ್ಳ 


ಪೂರ್ವ 


ಸ . ನಂ 3ರ ಉಳಿಕೆ ಜಮೀನು 


ಪಶ್ಚಿಮ 


ಸ. ನಂ 3ರ ಉಳಿಕೆ ಜಮೀನು 


26 | ಶ್ರೀ ಆಂಜನೇಯಸ್ವಾಮಿ ಗಂಗಾನಹಳ್ಳಿ 


ಗಂಗಾನಹಳ್ಳಿ 


| 


3 


| - 0 . 04 


ಉತ್ತರ 


ರಸ್ತೆ 


ದಕ್ಷಿಣ 


ಸ. ನಂ 3ರ ಉಳಿಕೆ ಜಮೀನು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೧೨ 


ಭಾಗ - ೩ 


ಸರ್ವೆ 


ಕ್ರ . ಸಂ 


ದೇವಾಲಯದ ಹೆಸರು / ಗ್ರಾಮ 


ದೇವಾಲಯದ 
ಆಸ್ತಿ ಇರುವ ಸ್ಥಳ 


ವಿಸ್ತೀರ್ಣ 


ಚಕ್ಕುಬಂದಿ 


ನಂ 


ಪೂರ್ವ 


ಸ. ನಂ 134ರ ಉಳಿಕೆ ಜಮೀನು 


ಪಶ್ಚಿಮ 


ಸ. ನಂ 134ರ ಉಳಿಕೆ ಜಮೀನು 


27 | ಶ್ರೀ ಚನ್ನಕೇಶವಸ್ವಾಮಿ ಕಾಟೇನಹಳ್ಳಿ 


ಕಾಟೇನಹಳ್ಳಿ 


| 


134 | 


0 . 05 


ಉತ್ತರ 


ಸ . ನಂ 134ರ ಉಳಿಕೆ ಜಮೀನು 


ದಕ್ಷಿಣ 


ಸ. ನಂ 134ರ ಉಳಿಕೆ ಜಮೀನು 


ಪೂರ್ವ 


ರಸ್ತೆ , ಇದೇ ನಂಬರ್ ಪೈಕಿ ಉಳಿಕೆ 


ಪಶ್ಚಿಮ 


ರಸ್ತೆ , ಇದೇ ನಂಬರ್ ಪೈಕಿ ಉಳಿಕೆ 


28 | ಶ್ರೀ ಆಂಜನೇಯಸ್ವಾಮಿ ದೊಡ್ಡನಂಚರ್ಲು 


ದೊಡ್ಡನಂಚರ್ಲು 


1/2B 
1 / 2B 


0.05 
0. 05 


ಉತ್ತರ 


ರಸ್ತೆ 


ದಕ್ಷಿಣ 


ರಸ್ತೆ 1 / 2Bರ ಜಮೀನು 


ಪೂರ್ವ 


ಸ. ನಂ 8ರ ಉಳಿಕೆ ಜಮೀನು 


ಪಶ್ಚಿಮ 


ಸ. ನಂ 8ರ ಉಳಿಕೆ ಜಮೀನು 


- 29 | ಶ್ರೀ ಕೊಂಡರಾಯಲ ನರಸಿಂಹಸ್ವಾಮಿ ಶಿಂಗಾನಹಳ್ಳಿ 


ಶಿಂಗಾನಹಳ್ಳಿ 


| 


8 


| 


0.10 


ಉತ್ತರ 


ಸ . ನಂ 8ರ ಉಳಿಕೆ ಜಮೀನು 


ದಕ್ಷಿಣ 


ಸ . ನಂ 8ರ ಉಳಿಕೆ ಜಮೀನು 


ಪೂರ್ವ 


ಸ. ನಂ 22ರ ಉಳಿಕೆ ಜಮೀನು 


ಪಶ್ಚಿಮ 


ಸ. ನಂ 22ರ ಉಳಿಕೆ ಜಮೀನು 


30 | ಶ್ರೀ ಕದಿರಿ ನರಸಿಂಹಸ್ವಾಮಿ ಕಾಡೇನಹಳ್ಳಿ ದಿನ್ನೆ 


ಕಾಡೇನಹಳ್ಳಿ ದಿನ್ನೆ 
ಹಂಪಸಂದ್ರ 


| 


22 | 0. 05 


ಉತ್ತರ 


ಸ. ನಂ 22ರ ಉಳಿಕೆ ಜಮೀನು 


ದಕ್ಷಿಣ 


ಸ. ನಂ 22ರ ಉಳಿಕೆ ಜಮೀನು 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯, ೨೦೧೨ 


ಸರ್ವೆ 


ಕ್ರ . ಸಂ 


ದೇವಾಲಯದ ಹೆಸರು / ಗ್ರಾಮ 


ದೇವಾಲಯದ 
ಆಸ್ತಿ ಇರುವ ಸ್ಥಳ 


ವಿಸ್ತೀರ್ಣ 


ಚಕ್ಕುಬಂದಿ 


ನಂ . 


ಪೂರ್ವ | 


ಕೆರೆ 


ಪಶ್ಚಿಮ 


31 | ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ಸೋಮೇಶ್ವರ 


ಸೋಮೇಶ್ವರ 


ಉತ್ತರ 


ದಕ್ಷಿಣ 


ಪೂರ್ವ 


ಸ. ನಂ 74ರ ಉಳಿಕೆ ಜಮೀನು 


ಪಶ್ಚಿಮ 


ಸ. ನಂ 73ರ ಉಳಿಕೆ ಜಮೀನು 


32 | ಶ್ರೀ ಆಂಜನೇಯಸ್ವಾಮಿ ದೇವಾಲಯ ಬಂಡ್ಲಹಳ್ಳಿ 


ವರ್ಲಕೊಂಡ 


| 


74 


| 


0.20 


ಉತ್ತರ 


ಸ. ನಂ 73ರ ಉಳಿಕೆ ಜಮೀನು 


ದಕ್ಷಿಣ 


ಸ. ನಂ 73ರ ಉಳಿಕೆ ಜಮೀನು 


ಪೂರ್ವ 


ಗ್ರಾಮಠಾಣ 


ಗ್ರಾಮ 


ಪಶ್ಚಿಮ 


33 | ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯ 


ತಿರುಮಣಿ 


- 0 . 02 


ಠಾಣ 


ಉತ್ತರ 


ಗ್ರಾಮಠಾಣ 


ದಕ್ಷಿಣ 


ಗ್ರಾಮಠಾಣ 


ಪೂರ್ವ 


ಸರ್ಕಾರಿ ಕೆರೆ 


ಗ್ರಾಮ 


ಪಶ್ಚಿಮ 


ರಸ್ತೆ 


34 | ಚನ್ನಕೇಶವಸ್ವಾಮಿ ದೇವಾಲಯ 


ತಿರುಮಣಿ 


0.03 


ಠಾಣ 


ಉತ್ತರ 


ಗ್ರಾಮಠಾಣ 


ದಕ್ಷಿಣ 


ಗ್ರಾಮಠಾಣ 


೭ ೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಕ್ರ . ಸಂ 


ದೇವಾಲಯದ ಹೆಸರು / ಗ್ರಾಮ 


ದೇವಾಲಯದ 
ಆಸ್ತಿ ಇರುವ ಸ್ಥಳ 


ಸರ್ವೆ 
| ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


ಪೂರ್ವ 


ಗ್ರಾಮಠಾಣ 


ಗ್ರಾಮ 


ಪಶ್ಚಿಮ 


ಗ್ರಾಮಠಾಣ 


35 | ಶ್ರೀ ಕೋದಂದರಾಮಸ್ವಾಮಿ ದೇವಾಲಯ 


ಬೀಚಗಾನಹಳ್ಳಿ 


0 . 011 /4 


ಠಾಣ 


ಉತ್ತರ 


ಗ್ರಾಮಠಾಣ 


ದಕ್ಷಿಣ 


ಗ್ರಾಮಠಾಣ 


ಪೂರ್ವ 


ಗ್ರಾಮಠಾಣ 


ಗ್ರಾಮ 


ಪಶ್ಚಿಮ 


- 36 | ಶ್ರೀ ಆಂಜನೇಯಸ್ವಾಮಿ ದೇವಾಲಯ 


ಬೀಚಗಾನಹಳ್ಳಿ 


0.03 


ಠಾಣ 


ಉತ್ತರ 


ಗ್ರಾಮಠಾಣ 


ದಕ್ಷಿಣ 


ರಸ್ತೆ 


ಪೂರ್ವ 


ರಸ್ತೆ 


ಗ್ರಾಮ 


ಪಶ್ಚಿಮ 


ಗ್ರಾಮಠಾಣ 


37 | ಶ್ರೀ ವೆಂಕಟರಮಣಸ್ವಾಮಿ ದೇವಾಲಯ 


ಚೆಂಡೂರು 


0. 09 


ಠಾಣ 


ಉತ್ತರ 


ಗ್ರಾಮಠಾಣ 


ದಕ್ಷಿಣ 


ರಸ್ತೆ 


ಪೂರ್ವ 


ದಾರಿ 


ಗ್ರಾಮ 


ಪಶ್ಚಿಮ 


ಗ್ರಾಮಠಾಣ 


38 | ಶ್ರೀ ರಾಮ ದೇವರ ದೇವಾಲಯ 


ಸೋಮೇನಹಳ್ಳಿ 


| ಠಾಣ 


0.04 


ಉತ್ತರ 


ದಾರಿ 


ದಕ್ಷಿಣ 


ಗ್ರಾಮಠಾಣ 


೭೨೯. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯, ೨೦೧೨ 


ಕ್ರ . ಸಂ 


ದೇವಾಲಯದ ಹೆಸರು / ಗ್ರಾಮ 


ದೇವಾಲಯದ 
ಆಸ್ತಿ ಇರುವ ಸ್ಥಳ 


ಸರ್ವೆ 
ನಂ 


ವಿಸ್ತೀರ್ಣ 


ಚಕ್ಕುಬಂದಿ 


| 


ಪೂರ್ವ 


ಗ್ರಾಮಠಾಣ 


ಗ್ರಾಮ 


ಪಶ್ಚಿಮ 


ಗ್ರಾಮಠಾಣ 


39 | ಶ್ರೀ ವೀರಾಂಜನೇಯಸ್ವಾಮಿ ದೇವಾಲಯ 


ಸೋಮೇನಹಳ್ಳಿ 


0.03 


ಠಾಣ 


ಉತ್ತರ 


ಗ್ರಾಮಠಾಣ 


ದಕ್ಷಿಣ 


ದಾರಿ 


ಪೂರ್ವ 


ಗ್ರಾಮಠಾಣ 


ಗ್ರಾಮ 


ಪಶ್ಚಿಮ 


ದಾರಿ 


40 | ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯ 


ಸೋಮೇನಹಳ್ಳಿ 


0 .15 


ಠಾಣ 


ಉತ್ತರ 


ದಾರಿ 


ದಕ್ಷಿಣ 


ಗ್ರಾಮಠಾಣ 


ತಹಸೀಲ್ದಾರ್ 
ಗುಡಿಬಂಡೆ ತಾಲ್ಲೂಕು, 
ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ 


ಪಿ . ಆರ್ . 1175 


೭೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಕಂದಾಯ ಸಚಿವಾಲಯ 


ಸಂಖ್ಯೆ :ಕಂಇ 84 ಎಲ್ ಆರ್‌ಎಂ 2011 , ಬೆಂಗಳೂರು, ದಿನಾಂಕ:23 - 09 - 2011 


ಅಧಿಸೂಚನೆ 
ಶ್ರೀ ರಾಧಾಕೃಷ್ಣ ಎಜುಕೇಷನಲ್ ಟ್ರಸ್ಟ್ , ರಾಮನಗರ ಜಿಲ್ಲೆ, ಇವರಿಗೆ ಕನಕಪುರ ತಾಲ್ಲೂಕು, ಹಾರೋಹಳ್ಳಿ ಹೋಬಳಿ, ಮುಡೇನಹಳ್ಳಿ ಗ್ರಾಮದ 
ಸರ್ವೆ ನಂ .81/ ಮತ್ತು ಇತರೆಗಳಲ್ಲಿ ಒಟ್ಟು 20 -12 1/2 ಎಕರೆ/ ಗುಂಟೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ದಾನವಾಗಿ ಪಡೆಯಲು ನಮೂನೆ15 - ಎ ಮತ್ತು 
ನಮೂನೆ 15 - ಎಎ , ಗಳಲ್ಲಿನ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿ, ರಾಮನಗರ ಜಿಲ್ಲೆ, ಇವರ ಪತ್ರ ಸಂಖ್ಯೆ :ರಾಜಿಕ/ಎಲ್‌ಆರ್‌ಎಫ್ /ಸಿಆರ್ /12 /2011 -12 
ದಿನಾಂಕ:10 - 08 -2011 ರಲ್ಲಿ ಪ್ರಸ್ತಾಪಿತ ಮೇಲ್ಕಂಡ ಜಮೀನನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ( ತಿದ್ದುಪಡಿ ) 2005ರ ಕಲಂ 109 (1)(i) ರಡಿ 
ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ . 

ಪ್ರಸ್ತಾಪಿತ ಜಮೀನನ್ನು ಖರೀದಿಸಲು ಖಾತೆದಾರರಿಂದ ವ್ಯವಹರಿಸಿಕೊಂಡಿದ್ದು ಹಾಗೂ ಸದರಿ ಜಮೀನು ಕರ್ನಾಟಕ ಪರಿಶಿಷ್ಟ ಜಾತಿ/ ಪರಿಶಿಷ್ಟ 
ಪಂಗಡ ( ಪಿ. ಟಿ.ಸಿ.ಎಲ್) ಅಧಿನಿಯಮ 1978 , ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ 
ಒಳಪಡುವುದಿಲ್ಲ. 

ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ ಭೂಮಿಯನ್ನು 
ಷರತ್ತು ಮತ್ತು ನಿರ್ಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಕಲಂ 63 , 79ಎ, 79ಬಿ ಅಥವಾ 80ರ ಅವಕಾಶಗಳಿಂದ 
ವಿನಾಯಿತಿ ನೀಡಲು ಸದರಿ ಅಧಿನಿಯಮದ ಕಲಂ 109(1) ರಡಿ ಅವಕಾಶ ಕಲ್ಪಿಸಿದೆ. 

ಈ ಪ್ರಸ್ತಾವನೆಯು ಕರ್ನಾಟಕ ಭೂ ಸುಧಾರಣೆ ( ತಿದ್ದುಪಡಿ) ಅಧಿನಿಯಮ 1995ರ ಕಲಂ 109(1ಎ) ಮತ್ತು ಕರ್ನಾಟಕ ಭೂ ಸುಧಾರಣೆ 
(ತಿದ್ದುಪಡಿ) ನಿಯಮಗಳು, 1996ರ ನಿಯಮ 38 - ಬಿ ಮತ್ತು 38 - ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ 
ಕಲಂ 63, 79ಎ , 79ಬಿ, ಅಥವಾ 80ಕ್ಕೆ ವಿನಾಯಿತಿ ನೀಡಿ ಶ್ರೀ ರಾಧಾಕೃಷ್ಣ ಎಜುಕೇಷನಲ್ ಟ್ರಸ್ಟ್, ರಾಮನಗರ ಜಿಲ್ಲೆ , ಇವರಿಗೆ ಕನಕಪುರ ತಾಲ್ಲೂಕು, 
ಹಾರೋಹಳ್ಳಿ ಹೋಬಳಿ, ಮುಡೇನಹಳ್ಳಿ ಗ್ರಾಮದ ಸರ್ವೆ ನಂ .81 ಮತ್ತು ಇತರೆಗಳಲ್ಲಿ ಒಟ್ಟು 20 - 12 1 / 2 ಎಕರೆ/ ಗುಂಟೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ 
ದಾನವಾಗಿ ಪಡೆಯಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 (1) ( ರು ) ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ ಅನುಮತಿ 
ನೀಡಲಾಗಿದೆ: 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 

ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 
ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಯ್ಡ್ ಅಪ್ ಷೇರು ಬಂಡವಾಳ ಹೊಂದಿದ ರಾಜ್ಯ 
ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ 
ಸಂಘ/ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ 

ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ . 
3. ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ. ಪಿ/ ಓ. ಡಿ. ಪಿ. ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅನುಮತಿ ಪಡೆದು ಉಪಯೋಗಿಸತಕ್ಕದ್ದು. 

ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ, 1961ರ ಕಲಂ 109 ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 

ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
5. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ , 1964ರ 

ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು . 
6. ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 
7. ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ/ಅಭಿವೃದ್ಧಿ ಪ್ರಾಧಿಕಾರ/ ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 
8. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್ . ನಾರಾಯಣ ಗೌಡ, 
ಪಿ .ಆರ್‌. 1134 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ) 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 

೭೩೧ 
ಕಂದಾಯ ಸಚಿವಾಲಯ 
:ಕಂಇ 50 ಎಲ್‌ಆರ್‌ಎಂ 2011 , ಬೆಂಗಳೂರು, ದಿನಾಂಕ:30 - 08 - 2011 

ಅಧಿಸೂಚನೆ 
ಫಾದರ್ ಮುಲ್ಲರ್ಸ್ ಚಾರಿಟಬಲ್ ಇನ್ಸಿಟ್ಯೂಷನ್ , ಮಂಗಳೂರು, ಇವರಿಗೆ ಉಡುಪಿ ತಾಲ್ಲೂಕು, ಚಿತ್ರಪಾಡಿ ಗ್ರಾಮದ ಸ. ನಂ .43/2 ,3 ಮತ್ತು 
ಇತರೆಗಳಲ್ಲಿ ಒಟ್ಟು 51.74 ಎಕರೆ ಕೃಷಿ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಅಂದರೆ, ಬಡ ಜನರ ಆರೋಗ್ಯ, ಶಿಕ್ಷಣ, ವೈದ್ಯಕೀಯ ಸೇವೆ ನೀಡುವ ಸಲುವಾಗಿ 
ನಮೂನೆ 15 - ಎ ಮತ್ತು ನಮೂನೆ 15 - ಎಎ,ರಲ್ಲಿನ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿ , ಉಡುಪಿ ಜಿಲ್ಲೆ, ಇವರ ಪತ್ರ ಸಂಖ್ಯೆ:ಎಲ್ ಆರ್ ಎಫ್. ಸಿಆರ್‌. 86 /2010 
11 ದಿನಾಂಕ:03 - 05 - 2011 ರಲ್ಲಿ ಪ್ರಸ್ತಾಪಿತ ಮೇಲ್ಕಂಡ ಜಮೀನನ್ನು ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ , 1961ರ ಕಲಂ (1ಎ) ರಡಿ 
ಅನುಮೋದನೆ / ವಿನಾಯಿತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನನ್ನು ಖರೀದಿಗೆ ಪಡೆಯಲು ಖಾತೆದಾರರಿಂದ ವ್ಯವಹರಿಸಿಕೊಂಡಿದ್ದು ಹಾಗೂ ಸದರಿ ಜಮೀನು ಕರ್ನಾಟಕ ಪರಿಶಿಷ್ಟ 
ಜಾತಿ / ಪರಿಶಿಷ್ಟ ಪಂಗಡ ( ಪಿ. ಟಿ . ಸಿ.ಎಲ್) ಅಧಿನಿಯಮ 1978, ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ 
ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ ಭೂಮಿಯನ್ನು 
ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಕಲಂ 63, 79ಎ , 79ಬಿ ಅಥವಾ 80ರ ಅವಕಾಶಗಳಿಂದ 
ವಿನಾಯಿತಿ ನೀಡಲು ಸದರಿ ಅಧಿನಿಯಮದ ಕಲಂ 109(1ಎ) ರಡಿ ಅವಕಾಶ ಕಲ್ಪಿಸಿದೆ. 

- ಈ ಪ್ರಸ್ತಾವನೆಯು ಕರ್ನಾಟಕ ಭೂ ಸುಧಾರಣೆ ( ತಿದ್ದುಪಡಿ) ಅಧಿನಿಯಮ 1995ರ ಕಲಂ 109 (1ಎ) ಮತ್ತು ಕರ್ನಾಟಕ ಭೂ ಸುಧಾರಣೆ 
(ತಿದ್ದುಪಡಿ) ನಿಯಮಗಳು, 1996ರ ನಿಯಮ 38 - ಬಿ ಮತ್ತು 38 - ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ 
ಕಲಂ 63, 79ಎ , 79ಬಿ , ಮತ್ತು 80ಕ್ಕೆ ವಿನಾಯಿತಿ ನೀಡಿ ಜಿಲ್ಲಾಧಿಕಾರಿಯವರ ವರದಿಯ ಪ್ರಕಾರ ಫಾದರ್ ಮುಲ್ಲರ್ಸ್ ಚಾರಿಟಬಲ್ ಇನ್ಸಿಟ್ಯೂಷನ್ , 
ಮಂಗಳೂರು, ಇವರಿಗೆ ಉಡುಪಿ ತಾಲ್ಲೂಕು, ಚಿತ್ರಪಾಡಿ ಗ್ರಾಮದ ಸ. ನಂ .43 /23 ಮತ್ತು ಇತರೆಗಳಲ್ಲಿ ಒಟ್ಟು 51.74 ಎಕರೆ ಕೃಷಿ ಜಮೀನನ್ನು ಶೈಕ್ಷಣಿಕ 
ಉದ್ದೇಶಕ್ಕಾಗಿ ಅಂದರೆ , ಬಡ ಜನರ ಆರೋಗ್ಯ, ಶಿಕ್ಷಣ , ವೈದ್ಯಕೀಯ ಸೇವೆ ನೀಡುವ ಸಲುವಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 
(1ಎ) ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ ಅನುಮತಿ ನೀಡಲಾಗಿದೆ: 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 

ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು . 
2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 

ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಯ್ಡ್ ಅಪ್ ಷೇರು ಬಂಡವಾಳ ಹೊಂದಿದ ರಾಜ್ಯ 
ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ 
ಸಂಘ/ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ 

ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3. ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ. ಪಿ/ ಓ. ಡಿ.ಪಿ . ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅದರಂತೆ ಅನುಮತಿ ಪಡೆದು 

ಉಪಯೋಗಿಸತಕ್ಕದ್ದು. 
4. ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ , 1961ರ ಕಲಂ 109 ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 

ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
5. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 

1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 
6. ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 

ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ/ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 
8. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ.ಎನ್. ನಾರಾಯಣ ಗೌಡ, 
ಪಿ .ಆರ್. 1047 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ ( ಭೂ ಸುಧಾರಣೆ) 


೭೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಕಂದಾಯ ಸಚಿವಾಲಯ 
ಸಂಖ್ಯೆ :ಕಂಇ 42 ಎಲ್ ಆರ್‌ಎಂ 2010 , ಬೆಂಗಳೂರು, ದಿನಾಂಕ : 23 - 09 - 2011 

ಅಧಿಸೂಚನೆ 
ಜೆ.ಕೆ. ಎಂ . ರಿಸರ್ಚ್ ಫಾರಂ ಲಿಮಿಟೆಡ್, ಬೆಂಗಳೂರು, ಇವರಿಗೆ ದೊಡ್ಡಬಳ್ಳಾಪುರ ತಾಲ್ಲೂಕು, ದೊಡ್ಡಬೆಳವಂಗಲ ಹೋಬಳಿಯ 
ಕಲ್ಲುದೇವನಹಳ್ಳಿ ಗ್ರಾಮದ ಸ. ನಂ .4, 7 /1,7/4 ,7 /5 ,8/3 ,9 /107/3 ಮತ್ತು 17/ 4 ಇವುಗಳಲ್ಲಿ ಒಟ್ಟು 13 - 05 1 /2 ಎಕರೆ / ಗುಂಟೆ ಕೃಷಿ ಜಮೀನನ್ನು ತೋಟಗಾರಿಕೆ 
ಮತ್ತು ಪುಷ್ಪಗಾರಿಕೆ ಉದ್ದೇಶಕ್ಕಾಗಿ ನಮೂನೆ 15 - ಎ ಮತ್ತು ನಮೂನೆ 15 - ಎಎ,ರಲ್ಲಿನ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ಇವರ ಪತ್ರ ಸಂಖ್ಯೆ : ಎಲ್ ಆರ್ ಎಫ್.ಎಸ್ ಆರ್.6 /2009 -10 ದಿನಾಂಕ 15 - 04 - 2010 ರಲ್ಲಿ ಪ್ರಸ್ತಾಪಿತ ಮೇಲ್ಕಂಡ ಜಮೀನನ್ನು ಖರೀದಿಸಲು ಕರ್ನಾಟಕ 
ಭೂ ಸುಧಾರಣೆ ಅಧಿನಿಯಮ, 1961ರ ಕಲಂ 109 (1)( ತ) ರಡಿ ಅನುಮೋದನೆ/ ವಿನಾಯಿತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಪ್ರಸ್ತಾಪಿತ ಜಮೀನನ್ನು ಖರೀದಿಗೆ ಪಡೆಯಲು ಖಾತೆದಾರರಿಂದ ವ್ಯವಹರಿಸಿಕೊಂಡಿದ್ದು ಹಾಗೂ ಸದರಿ ಜಮೀನು ಕರ್ನಾಟಕ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡ ( ಪಿ. ಟಿ.ಸಿ.ಎಲ್) ಅಧಿನಿಯಮ 1978 , ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ 
ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ . 

ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ ಭೂಮಿಯನ್ನು 
ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಕಲಂ 63, 79ಎ , 79ಬಿ ಅಥವಾ 80ರ ಅವಕಾಶಗಳಿಂದ 
ವಿನಾಯಿತಿ ನೀಡಲು ಸದರಿ ಅಧಿನಿಯಮದ ಕಲಂ 109 (1ಎ) ರಡಿ ಅವಕಾಶ ಕಲ್ಪಿಸಿದೆ. 

ಈ ಪ್ರಸ್ತಾವನೆಯು ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಅಧಿನಿಯಮ 1995ರ ಕಲಂ 109(1ಎ) ಮತ್ತು ಕರ್ನಾಟಕ ಭೂ ಸುಧಾರಣೆ 
( ತಿದ್ದುಪಡಿ) ನಿಯಮಗಳು, 1996ರ ನಿಯಮ 38 - ಬಿ ಮತ್ತು 38 - ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ 
ಕಲಂ 63, 79ಎ, 79ಬಿ, ಮತ್ತು 80ಕ್ಕೆ ವಿನಾಯಿತಿ ನೀಡಿ ಜಿಲ್ಲಾಧಿಕಾರಿಯವರ ವರದಿಯ ಪ್ರಕಾರ ಜೆ.ಕೆ. ಎಂ . ರಿಸರ್ಚ್ ಫಾರಂ ಲಿಮಿಟೆಡ್, ಬೆಂಗಳೂರು, 
ಇವರಿಗೆ ದೊಡ್ಡಬಳ್ಳಾಪುರ ತಾಲ್ಲೂಕು, ದೊಡ್ಡಬೆಳವಂಗಲ ಹೋಬಳಿಯ ಕಲ್ಲುದೇವನಹಳ್ಳಿ ಗ್ರಾಮದ ಸ. ನಂ .4 , 7 ,7/4 ,7 /5 , 8/3 ,9 / 17 /3 ಮತ್ತು 17 /4 
ಇವುಗಳಲ್ಲಿ ಒಟ್ಟು 13 -05 1/2 ಎಕರೆ/ಗುಂಟೆ ಕೃಷಿ ಜಮೀನನ್ನು ತೋಟಗಾರಿಕೆ ಮತ್ತು ಪುಷ್ಪಗಾರಿಕೆ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ 
ಕಲಂ 109 (1)(v) ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ ಅನುಮತಿ ನೀಡಲಾಗಿದೆ: 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 

ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 
ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇರ್ ಅಪ್ ಷೇರು ಬಂಡವಾಳ ಹೊಂದಿದ ರಾಜ್ಯ 
ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ 
ಸಂಘ/ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ 
ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ . ಪಿ/ ಒ . ಡಿ . ಪಿ . ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅದರಂತೆ ಅನುಮತಿ ಪಡೆದು 

ಉಪಯೋಗಿಸತಕ್ಕದ್ದು. 
4. ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ, 1961ರ ಕಲಂ 109 ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 

ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
5 . ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ , 1964ರ 

ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 
6. ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 

ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ /ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು . 
8. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ .ಎನ್ .ನಾರಾಯಣ ಗೌಡ, 
ಪಿ . ಆರ್‌. 1063 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ ( ಭೂ ಸುಧಾರಣೆ) 


1. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೩೩ 


ಕಂದಾಯ ಸಚಿವಾಲಯ 
ಸಂಖ್ಯೆ :ಕಂಇ 71 ಎಲ್‌ಆರ್‌ಎಂ 2011, ಬೆಂಗಳೂರು, ದಿನಾಂಕ :30 - 08 -2011 

ಅಧಿಸೂಚನೆ 
ಜೇಪಿ ಸಿಮೆಂಟ್ ಕಾರ್ಪೋರೇಷನ್ ಲಿ., ಗುಲ್ಬರ್ಗಾ, ಇವರಿಗೆ ಗುಲ್ಬರ್ಗಾ ಜಿಲ್ಲೆ, ಚಿತ್ತಾಪೂರ ತಾಲ್ಲೂಕು, ತರನಳ್ಳಿ ಗ್ರಾಮದ ಸರ್ವೆ ನಂ .22 
ಮತ್ತು ಶಹಾಬಾದ ಗ್ರಾಮದ ಸರ್ವೆ ನಂ .318 /2ಉ ಮತ್ತು ಇತರೆಗಳಲ್ಲಿ ಒಟ್ಟು 1200 ಎಕರೆ ಕೃಷಿ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಅಂದರೆ, ಸಿಮೆಂಟ್ 
ಉತ್ಪಾದನಾ ಘಟಕ ಸ್ಥಾಪಿಸುವ ಸಲುವಾಗಿ ನಮೂನೆ 15 - ಎ ಮತ್ತು ನಮೂನೆ 15 - ಎಎ,ರಲ್ಲಿನ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿ, ಗುಲ್ಬರ್ಗಾ ಜಿಲ್ಲೆ, ಇವರ 
ಪತ್ರ ಸಂಖ್ಯೆ: ಕಂ : ಭೂಸು:07 /2011- 12 /4736 ದಿನಾಂಕ:22 - 06 - 2011 ರಲ್ಲಿ ಪ್ರಸ್ತಾಪಿತ ಮೇಲ್ಕಂಡ ಜಮೀನನ್ನು ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ 
ಅಧಿನಿಯಮ, 1961ರ ಕಲಂ (1ಎ) ರಡಿ ಅನುಮೋದನೆ / ವಿನಾಯಿತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನನ್ನು ಖರೀದಿಗೆ ಪಡೆಯಲು ಖಾತೆದಾರರಿಂದ ವ್ಯವಹರಿಸಿಕೊಂಡಿದ್ದು ಹಾಗೂ ಸದರಿ ಜಮೀನು ಕರ್ನಾಟಕ ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡ ( ಪಿ.ಟಿ.ಸಿ.ಎಲ್) ಅಧಿನಿಯಮ 1978 , ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ 
ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ ಭೂಮಿಯನ್ನು 
ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಕಲಂ 63, 79ಎ , 79ಬಿ ಅಥವಾ 80ರ ಅವಕಾಶಗಳಿಂದ 
ವಿನಾಯಿತಿ ನೀಡಲು ಸದರಿ ಅಧಿನಿಯಮದ ಕಲಂ 109(1ಎ) ರಡಿ ಅವಕಾಶ ಕಲ್ಪಿಸಿದೆ. 

ಈ ಪ್ರಸ್ತಾವನೆಯು ಕರ್ನಾಟಕ ಭೂ ಸುಧಾರಣೆ ( ತಿದ್ದುಪಡಿ) ಅಧಿನಿಯಮ 1995ರ ಕಲಂ 109 (1ಎ) ಮತ್ತು ಕರ್ನಾಟಕ ಭೂ ಸುಧಾರಣೆ 
(ತಿದ್ದುಪಡಿ) ನಿಯಮಗಳು , 1996ರ ನಿಯಮ 38 - ಬಿ ಮತ್ತು 38 - ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ 
ಕಲಂ 63, 79ಎ , 79ಬಿ , ಮತ್ತು 80ಕ್ಕೆ ವಿನಾಯಿತಿ ನೀಡಿ ಜಿಲ್ಲಾಧಿಕಾರಿಯವರ ವರದಿಯ ಪ್ರಕಾರ ಜೇಪಿ ಸಿಮೆಂಟ್ ಕಾರ್ಪೋರೇಷನ್ ಲಿ., ಗುಲ್ಬರ್ಗಾ , 
ಇವರಿಗೆ ಗುಲ್ಬರ್ಗಾ ಜಿಲ್ಲೆ, ಚಿತ್ತಾಪೂರ ತಾಲ್ಲೂಕು, ತರನಳ್ಳಿ ಗ್ರಾಮದ ಸರ್ವೆ ನಂ . 22 ಮತ್ತು ಶಹಾಬಾದ ಗ್ರಾಮದ ಸರ್ವೆ ನಂ .318 /2ಉ ಮತ್ತು ಇತರೆಗಳಲ್ಲಿ 
ಒಟ್ಟು 1200 ಎಕರೆ ಕೃಷಿ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಅಂದರೆ , ಸಿಮೆಂಟ್ ಉತ್ಪಾದನಾ ಘಟಕ ಸ್ಥಾಪಿಸುವ ಸಲುವಾಗಿ ಕರ್ನಾಟಕ ಭೂ ಸುಧಾರಣೆ 
ಕಾಯ್ದೆ 1961ರ ಕಲಂ 109 (1ಎ) ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ ಅನುಮತಿ ನೀಡಲಾಗಿದೆ: 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 

ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 
ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಯ್ ಅಪ್ ಷೇರು ಬಂಡವಾಳ ಹೊಂದಿದ ರಾಜ್ಯ 
ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ 
ಸಂಘ/ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ 

ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3. ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ. ಪಿ / ಓ . ಡಿ. ಪಿ. ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅದರಂತೆ ಅನುಮತಿ ಪಡೆದು 

ಉಪಯೋಗಿಸತಕ್ಕದ್ದು. 
4. ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ , 1961ರ ಕಲಂ 109 ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ . ಬೇರೆ 

ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
5, ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 1964ರ 

ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 
6. ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 
7. ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ/ ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು . 
ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ .ಎನ್. ನಾರಾಯಣ ಗೌಡ, 
ಪಿ . ಆರ್. 1083 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ) 


೭೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಕಂದಾಯ ಸಚಿವಾಲಯ 
ಸಂಖ್ಯೆ:ಕಂಇ 22 ಎಲ್‌ಆರ್‌ಎಂ 2010 , ಬೆಂಗಳೂರು, ದಿನಾಂಕ:30 - 08 - 2011 

ಅಧಿಸೂಚನೆ 
ಶ್ರೀ ಕಾಗಿನೆಲೆ ಮಹಾ ಸಂಸ್ಥಾನ ಕನಕ ಗುರು ಪೀಠ, ಹಾವೇರಿ ಜಿಲ್ಲೆ, ಇವರಿಗೆ ಬಳ್ಳಾರಿ ಜಿಲ್ಲೆ, ಹಡಗಲಿ ತಾಲ್ಲೂಕು, ಮೈಲಾರ ಗ್ರಾಮದ 
ಸ. ನಂ .134/ಬಿಎ, ಹಾಗೂ ಇತರೆಗಳಲ್ಲಿ ಒಟ್ಟು 7 ಎಕರೆ 09 ಗುಂಟೆ ಕೃಷಿ ಜಮೀನನ್ನು ಧಾರ್ಮಿಕ ಉದ್ದೇಶಕ್ಕಾಗಿ ಅಂದರೆ, ಶ್ರೀ ಮಠದ ಅಭಿವೃದ್ಧಿಗಾಗಿ, 
ನಮೂನೆ 15 - ಎ ಮತ್ತು ನಮೂನೆ 15 - ಎಎ, ರಲ್ಲಿನ ಮಾಹಿತಿ ಅನುಸರಿಸಿ ಜಿಲ್ಲಾಧಿಕಾರಿ , ಬಳ್ಳಾರಿ ಜಿಲ್ಲೆ, ಇವರ ಪತ್ರ ಸಂಖ್ಯೆ:ಕಂಭೂಸು/96/ 09 -10 
ದಿನಾಂಕ:25 - 01 - 2010 ರಲ್ಲಿ ಪ್ರಸ್ತಾಪಿತ ಮೇಲ್ಕಂಡ ಜಮೀನನ್ನು ಖರೀದಿಸಲು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ , 1961ರ ಕಲಂ (1ಎ) ರಡಿ 
ಅನುಮೋದನೆ / ವಿನಾಯಿತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನನ್ನು ಖರೀದಿಗೆ ಪಡೆಯಲು ಖಾತೆದಾರರಿಂದ ವ್ಯವಹರಿಸಿಕೊಂಡಿದ್ದು ಹಾಗೂ ಸದರಿ ಜಮೀನು ಕರ್ನಾಟಕ ಪರಿಶಿಷ್ಟ 
ಜಾತಿ / ಪರಿಶಿಷ್ಟ ಪಂಗಡ ( ಪಿ . ಟಿ.ಸಿ.ಎಲ್) ಅಧಿನಿಯಮ 1978, ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ 
ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ರಾಜ್ಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಯ ಮೇಲೆ ಕಾರಣಗಳನ್ನು ದಾಖಲಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಎಷ್ಟೇ ವಿಸ್ತೀರ್ಣದ ಭೂಮಿಯನ್ನು 
ಷರತ್ತು ಮತ್ತು ನಿಬಂಧನೆಗಳನ್ನು ವಿಧಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಕಲಂ 63 , 79ಎ, 79 
ವಿನಾಯಿತಿ ನೀಡಲು ಸದರಿ ಅಧಿನಿಯಮದ ಕಲಂ 109 (1ಎ) ರಡಿ ಅವಕಾಶ ಕಲ್ಪಿಸಿದೆ. 

ಈ ಪ್ರಸ್ತಾವನೆಯು ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಅಧಿನಿಯಮ 1995ರ ಕಲಂ 109 (1ಎ) ಮತ್ತು ಕರ್ನಾಟಕ ಭೂ ಸುಧಾರಣೆ 
( ತಿದ್ದುಪಡಿ) ನಿಯಮಗಳು, 1996ರ ನಿಯಮ 38 - ಬಿ ಮತ್ತು 38 - ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ 
ಕಲಂ 63 , 79ಎ , 79ಬಿ , ಮತ್ತು 80ಕ್ಕೆ ವಿನಾಯಿತಿ ನೀಡಿ ಜಿಲ್ಲಾಧಿಕಾರಿಯವರ ವರದಿಯ ಪ್ರಕಾರ ಶ್ರೀ ಕಾಗಿನೆಲೆ ಮಹಾ ಸಂಸ್ಥಾನ ಕನಕ ಗುರು ಪೀಠ, 
ಹಾವೇರಿ ಜಿಲ್ಲೆ, ಇವರಿಗೆ ಬಳ್ಳಾರಿ ಜಿಲ್ಲೆ, ಹಡಗಲಿ ತಾಲ್ಲೂಕು, ಮೈಲಾರ ಗ್ರಾಮದ ಸ. ನಂ .134/ಬಿಎ, ಹಾಗೂ ಇತರೆಗಳಲ್ಲಿ ಒಟ್ಟು 7 ಎಕರೆ 09 ಗುಂಟೆ ಕೃಷಿ 
ಜಮೀನನ್ನು ಧಾರ್ಮಿಕ ಉದ್ದೇಶಕ್ಕಾಗಿ ಅಂದರೆ , ಶ್ರೀ ಮಠದ ಅಭಿವೃದ್ದಿಗಾಗಿ, ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 109 (1ಎ) ರಡಿ ಈ ಕೆಳಕಂಡ 
ಷರತ್ತುಗಳಿಗೆ ಒಳಪಟ್ಟಂತೆ ಸರ್ಕಾರದ ಅನುಮತಿ ನೀಡಲಾಗಿದೆ: 

1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 

ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು . 
ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ , ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ 
ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಯ್ ಅಪ್ ಷೇರು ಬಂಡವಾಳ ಹೊಂದಿದ ರಾಜ್ಯ 
ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ 
ಸಂಘ /ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ 

ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ . 
3. ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ. ಪಿ/ ಓ. ಡಿ.ಪಿ . ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅದರಂತೆ ಅನುಮತಿ ಪಡೆದು 

ಉಪಯೋಗಿಸತಕ್ಕದ್ದು. 
4. ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ, 1961ರ ಕಲಂ 109 ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 

ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
5. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 

1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 
6. ಸಂಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 
7. ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ದಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 

ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ / ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 
8, ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ .ಎನ್. ನಾರಾಯಣ ಗೌಡ, 
ಪಿ .ಆರ್. 1086 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ) 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯ , ೨೦೧೨ 


೭೩೫ 


ಕಾರ್ಮಿಕ ಇಲಾಖೆ 


ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಕೊಪ್ಪಳ ಜಿಲ್ಲೆ ಕೊಪ್ಪಳ. 

ಪ್ರಕರಣ ಸಂ :ಕಾಅಕೊ :ಕಾನಪ: ಮ . ಪ್ರ – 97 /2011 . , ದಿನಾಂಕ :- 14 -12 - 2011 . 


ಅರ್ಜಿದಾರರು: 


ಪ್ರತಿವಾದಿಗಳು 


1) ಶ್ರೀಮತಿ ವೈ . ಎಸ್ , ಭಜಂತ್ರಿ @ ಶೋಭಾ ಗಂಡ ದಿ: ಸಂಗಮೇಶ ( 1) M /s Partners , Srinivasa Diesel 
2 ) ಕಾವ್ಯ ಸಂಗಮೇಶ್ ತಂದೆ ದಿ: ಸಂಗಮೇಶ್ 

Sale and service, Mahendra Authorized D .G . set service 
ಸಂಗಮ್ ರೋಡ್, ವಾಸ:- ಹುನುಗುಂದ. 

Dealer , near Kullyappa building , 2nd cross, patel Nagar 

HOSPET Dist:- Bellary . 
(2 ) The Manger 

M /S Oriental Insurance Co ., Ltd Yelamanchall complex, 
station Road, HOSPET. 


ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧ ಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ: Sangamesh ಎಂಬುವವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ:02 - 05 - 2011 ( ಪಿ. ಎಂ .ರಿಪೋಟ್‌ನಂತೆ ) ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ: 
ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ ,1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು 
ಹೇಳಿಕೊಂಡು ಮೃತ: Sangamesh ಇವರ ವಾರಸುದಾರರಾದ ಶ್ರೀಮತಿ ವೈ . ಎಸ್. ಭಜಂತ್ರಿ @ ಶೋಭಾ ಗಂಡ ದಿ : ಸಂಗಮೇಶ 2) ಕಾವ್ಯ 
ಸಂಗಮೇಶ್ ತಂದೆ ದಿ : ಸಂಗಮೇಶ್ ಸಂಗಮ್ ರೋಡ್ ವಾಸ: - ಹುನುಗುಂದ ಎಂಬುವವರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ . 


ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ: ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾ ಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ ಅರ್ಜಿದಾರರ 
ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 


ಪಿ . ಆರ್‌. 1344 


ಕೆ. ಪಿ. ಮುನಿಯಪ್ಪ, 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಕೊಪ್ಪಳ ಜಿಲ್ಲೆ ಕೊಪ್ಪಳ . 
ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಕೊಪ್ಪಳ ಜಿಲ್ಲೆ ಕೊಪ್ಪಳ. 

ಪ್ರಕರಣ ಸಂ :ಕಾಅಕೊ : ಕಾನಪ: ಮ . ಪ್ರ - 95 / 2011 , ದಿನಾಂಕ:12 - 12 -2011 , 


ಅರ್ಜಿದಾರರು: 


ಪ್ರತಿವಾದಿಗಳು 


1 ) ಶ್ರೀಮತಿ ಸಂಗೀತಾ @ ಮಮತಾಜ್ ಗಂಡ ದಿ ಶರಣಪ್ಪ ಪೂಜಾರ್ | 1) Sathyanarayana Kulkarni S/o Raghavendra Rao Kulkarni 
2) ಶಿವಕುಮಾರ್‌ ತಂದೆ ಶರಣಪ್ಪ ಪೂಜಾರ್ 

Owner of Crusher no :- K .A. 37 / M - 1693, R /o 
3) ಸೋನಿ ತಂದೆ ಶರಣಪ್ಪ ಪೂಜಾರ್, 

Bedavatti(Village ) Tq:- Yelburga , Dt:- Koppal. 
ಎಲ್ಲಾ ಅರ್ಜಿದಾರರ ವಾಸ:- ಕುಕನೂರು 

2 ) The Divisional Manager 
ತಾ : ಯಲಬುರ್ಗಾ 

Bajaj Allianz General Insurance Co . Ltd ., HUBLI. 


೭೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧ ಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ: Shranappa Pujar ಎಂಬುವವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ:02 -05 - 2011 ( ಪಿ. ಎಂ .ರಿಪೋಟ್‌ನಂತೆ) ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ: 
ಹೊಂದಿರುತ್ತಾರೆ, ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು 
ಹೇಳಿಕೊಂಡು ಮೃತ: Shranappa Pujar ಇವರ ವಾರಸುದಾರರಾದ 1) ಶ್ರೀಮತಿ ಸಂಗೀತಾ @ ಮಮತಾಜ್ ಗಂಡ ದಿ ಶರಣಪ್ಪ ಪೂಜಾರ್, 
2) ಶಿವಕುಮಾರ್ ತಂದೆ ಶರಣಪ್ಪ ಪೂಜಾರ್3) ಸೋನಿ ತಂದೆ ಶರಣಪ್ಪ ಪೂಜಾರ್, ಎಲ್ಲಾ ಅರ್ಜಿದಾರರ ವಾಸ:- ಕುಕನೂರ ತಾ : ಯಲಬುರ್ಗಾ 
ಎಂಬುವವರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ . 

ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ: ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ ಅರ್ಜಿದಾರರ 
ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 


ಪಿ . ಆರ್‌. 1322 


ಕೆ. ಪಿ. ಮುನಿಯಪ್ಪ, 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಕೊಪ್ಪಳ ಜಿಲ್ಲೆ ಕೊಪ್ಪಳ. 
ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳ ಜಿಲ್ಲೆ ಕೊಪ್ಪಳ. 

ಪ್ರಕರಣ ಸಂ : ಕಾಅಕೊ :ಕಾನಪ: ಮ . ಪ್ರ - 56 / 2011 , ದಿನಾಂಕ:17 - 09 - 2011. 


ಅರ್ಜಿದಾರರು: 


ಪ್ರತಿವಾದಿಗಳು 


1) ಶ್ರೀಮತಿ ರಂಗಮ್ಮ ಗಂಡ ದಿ : ಹನುಮಂತ @ ಹನುಮಂತಪ್ಪ | 1) ಹೆಚ್ . ಯಾಣಪ್ಪ ತಂದೆ ಹನುಮಂತಪ್ಪ ಲಾರಿ ಮಾಲೀಕರು, 
2) ಶ್ರೀಮತಿ ದುರ್ಗಮ್ಮ ಗಂಡ ದಿ : ದುರ್ಗಪ್ಪ 

Jaisingpura ಗ್ರಾಮ ತಾ : ಸಂಡೂರು ಜಿಲ್ಲೆ : - ಬಳ್ಳಾರಿ. 
ಅರ್ಜಿದಾರರ ವಾಸ: ಗಿಣಿಗೇರಾ, ತಾ : ಜಿ:ಕೊಪ್ಪಳ 

2) ಡಿವಿಜನಲ್ ಮ್ಯಾನೇಜರ್ 

ಮೆ : ಶ್ರೀ ರಾಮ್ ಜನರಲ್ ಇನ್ಸೂರೆನ್ಸ್ ಕಂ . ಲಿ. ಸೀತಾಪೂರ 
ಜೈಪೂರ್ ರಾಜಸ್ತಾನ್ ರಾಜ್ಯ .. 


ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧ ಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ , ಮೃತ: ಹನಮಂತ @ ಹನುಮಂತಪ್ಪ ಎಂಬುವವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ:22 - 05 - 2011( ಪಿ . ಎಂ .ರಿಪೋಟ್‌ನಂತೆ) ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ: 
ಹೊಂದಿರುತ್ತಾರೆ, ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು 
ಹೇಳಿಕೊಂಡು ಮೃತ: ಹನಮಂತ @ ಹನುಮಂತಪ್ಪ ಇವರ ವಾರಸುದಾರರಾದ 1) ಶ್ರೀಮತಿ ರಂಗಮ್ಮ ಗಂಡ ದಿ : ಹನುಮಂತ @ ಹನುಮಂತಪ್ಪ 
2) ಶ್ರೀಮತಿ ದುರ್ಗಮ್ಮ ಗಂಡ ದಿ: ದುರ್ಗಪ್ಪ ಅರ್ಜಿದಾರರ ವಾಸ: ಗಿಣಿಗೇರಾ, ತಾ: ಜಿ:ಕೊಪ್ಪಳ, ಎಂಬುವವರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು 
ಸಲ್ಲಿಸಿರುತ್ತಾರೆ. 

ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ: ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ ಅರ್ಜಿದಾರರ 
ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 


ಕೆ. ಪಿ . ಮುನಿಯಪ್ಪ , 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಕೊಪ್ಪಳ ಜಿಲ್ಲೆ ಕೊಪ್ಪಳ. 


ಪಿ .ಆರ್‌. 1041 


ಭಾಗ - ೩ 


೭೩೭ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯ , ೨೦೧೨ 

ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಕೊಪ್ಪಳ ಜಿಲ್ಲೆ ಕೊಪ್ಪಳ. 

ಪ್ರಕರಣ ಸಂ:ಕಾಅಕೊಕಾನಪುಮ .ಪ್ರ - 50 / 2011, ದಿನಾಂಕ :07 - 09 - 2011. 


ಅರ್ಜಿದಾರರು: 


ಪ್ರತಿವಾದಿಗಳು 


1) ಮೈಲಪ್ಪ ತಂದೆ ಕಟ್ಟೆವ್ವ, ಮ್ಯಾಗೇರಿ, 

1) ರಘನಾಥರೆಡ್ಡಿ ತಂದೆ ಎ. ಗೋಪಾಲರೆಡ್ಡಿ, 
2) ಲಕ್ಷ್ಯವ ಗಂಡ ಮೈಲಪ್ಪ ಮ್ಯಾಗೇರಿ 

ವಾಹನ ಚಾಲಕ, ವಾಸ: ಮೆಹಬೂಬ್ ನಗರ, ಗಂತಕಲ್ ಜಿಲ್ಲೆ: ಅನಂತಪೂರ. 
ವಾಸ:- ಹಿಟ್ನಾಳ ಗ್ರಾಮ , ಕೊಪ್ಪಳ ಜಿಲ್ಲೆ. 

2) ಅಲ್ಪಾಟೆಕ್ ಇಂಜನೀಯರಿಂಗ್ ಪ್ರೈವೇಟ್ ಲಿ. ತಮಿಳನಾಡು. 

3) ಬ್ರಾಂಚ್ ಮ್ಯಾನೇಜರ್, ಮೆ : ನೂ ಇಂಡಿಯಾ ಅಶುರೆನ್ಸ್ ಕಂ . ಲಿ . ಬಳ್ಳಾರಿ. 
ಸಾರ್ವಜನಿಕರಿಗೆ ಮತ್ತು ಸಂಬಂಧ ಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ: ರಣದಪ್ಪ ತಂದೆ ಮೈಲಪ್ಪ ಎಂಬುವವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ:12 - 03 - 2010( ಪಿ. ಎಂ .ರಿಪೋಟ್‌ನಂತೆ) ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ: 
ಹೊಂದಿರುತ್ತಾರೆ , ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು 
ಹೇಳಿಕೊಂಡು ಮೃತ: ರಣದಪ್ಪ ತಂದೆ ಮೈಲಪ್ಪ ಇವರ ವಾರಸುದಾರರಾದ 1) ಮೈಲಪ್ಪ ತಂದೆ ಕಟ್ಟೆವ್ವ ಮ್ಯಾಗೇರಿ.(2) ಲಕ್ಷ್ಯವ ಗಂಡ ಮೈಲಪ್ಪ ಮ್ಯಾಗೇರಿ 
ವಾಸ: ಹಿಟ್ನಾಳ ಗ್ರಾಮ ತಾ :ಜಿಲ್ಲೆ: ಕೊಪ್ಪಳ, ಎಂಬುವವರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ . 


ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ: ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ ಅರ್ಜಿದಾರರ 
ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 


ಕೆ. ಪಿ. ಮುಸಿಯಪ್ಪ , 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಕೊಪ್ಪಳ ಜಿಲ್ಲೆ ಕೊಪ್ಪಳ. 
ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಕೊಪ್ಪಳ ಜಿಲ್ಲೆ ಕೊಪ್ಪಳ. 

ಪ್ರಕರಣ ಸಂ :ಕಾಅಕೊ :ಕಾನಪ: ಮ . ಪ್ರ - 67 / 2011 , ದಿನಾಂಕ: - 30 - 09 - 2011 


ಅರ್ಜಿದಾರರು : 


ಪ್ರತಿವಾದಿಗಳು 


1 ) ಸುಧಾಮಾದೇವಿ ಗಂಡ ರಿತುಗಿರಿ 

1) ಶ್ರೀ ನಿರಾಜ್ ಕುಮಾರ ಚೌದರಿ ತಂದೆ ಸರಧರಾಯ್ ಚೌಧರಿ , 
ಹಾಲಿ ವಾಸ:- ಡಾ : ಕುಲಕರ್ಣಿ ಹೌಸ್, ಗಿಣಿಗೇರಾ, ತಾ :ಜಿ: ಕೊಪ್ಪಳ | ಅಮರಾವತಿ ವೆಂಕಟೇಶ್ವರ ಸ್ವಾಮಿ ಗುಡಿ ಹತ್ತಿರ , ಹೊಸಪೇಟೆ. 

2) ಡಿವಿಜನಲ್ ಮ್ಯಾನೇಜರ್, ರಿಲಾಯನ್ಸ್ ಜನರಲ್ ಇನ್ಸೂರೆನ್ಸ್ ಕಂಪನಿ 

ಲಿಮಿಟೆಡ್ ಹುಬ್ಬಳಿ. 

ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧ ಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ , ಮೃತ: ವಿಜಯ್ , ಎಂಬುವವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ: 28 - 05 - 2011 ( ಪಿ. ಎಂ .ರಿಪೋಟ್‌ನಂತೆ) ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ: 
ಹೊಂದಿರುತ್ತಾರೆ , ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು 


೭೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ- ೩ 


ಹೇಳಿಕೊಂಡು ಮೃತ: ವಿಜಯ್ ಇವರ ವಾರಸುದಾರರಾದ ಶ್ರೀಮತಿ ಸುಧಾಮದೇವಿ ಗಂಡ ರಿತುಗಿರಿ ಹಾಲಿ ವಾಸ:- ಡಾ : ಕುಲಕರ್ಣಿ ಹೌಸ್, ಗಿಣಿಗೇರಾ 


ತಾ : ಜಿ: ಕೊಪ್ಪಳ ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ: ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ ಅರ್ಜಿದಾರರ 
ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 


ಪಿ . ಆರ್ . 969 


ಕೆ. ಪಿ. ಮುನಿಯಪ್ಪ , 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಕೊಪ್ಪಳ ಜಿಲ್ಲೆ ಕೊಪ್ಪಳ . 
ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ ,ಕೊಪ್ಪಳ ಜಿಲ್ಲೆ ಕೊಪ್ಪಳ. 

ಪ್ರಕರಣ ಸಂ : ಕಾಅಕೊ :ಕಾನಪ: ಮ . ಪ್ರ - 106 / 2011 , ದಿನಾಂಕ: - 27 - 12 - 2011 


ಅರ್ಜಿದಾರರು: 


ಪ್ರತಿವಾದಿಗಳು 


1) L. C . Chandra Naik S /o RamuNaik Owner of Tractor 

& Tralier bearing KA - 35 / T- 7582 -7583 R /o of Anekal 


1) ಶ್ರೀಮತಿ ಮಂಜಮ್ಮ ಗಂಡ ವೈ ಹನುಮಪ್ಪ @ ಯಡಿಹಳ್ಳಿ ಹನುಮಂತಪ್ಪ, | 
2) ರೇಣುಕಾ ತಂದೆ ವೈ ಹನುಮಪ್ಪ @ ಯಡಿಹಳ್ಳಿ ಹನುಮಂತಪ್ಪ, 
3) ಕಾವೇರಮ್ಮ ತಂದೆ ವೈ ಹನುಮಪ್ಪ @ ಯಡಿಹಳ್ಳಿ ಹನುಮಂತಪ್ಪ, 
4) ರಮೇಶ ತಂದೆ ವೈ ಹನುಮಪ್ಪ @ ಯಡಿಹಳ್ಳಿ ಹನುಮಂತಪ್ಪ , 
ಎಲ್ಲಾ ಅರ್ಜಿದಾರರು ಪ್ರಸ್ತುತ ವಾಸ:- ಕುಣಿಕೇರಿ ತಾಂಡ, ತಾ : ಜಿ: ಕೊಪ್ಪಳ. 


Tanda H . B . Halli . Dist:- Bellary . 


2) The Manager, 


M /S IFCO TOKIO General 


Insurance CO . Itd R .K . 


complex, BELLARY 


ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧ ಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ: ವೈ ಹನುಮಪ್ಪ @ ಯಡಿಹಳ್ಳಿ 
ಹನುಮಂತಪ್ಪ , ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ: 20 - 10 - 2011 (ಎಫ್. ಐ . ಆರ್‌. ರಿಪೋಟ್‌ನಂತೆ) ರಂದು 
ಕೆಲಸದಿಂದುಂಟಾದ ಅಪಘಾತದಿಂದ ಮೃತ: ಹೊಂದಿರುತ್ತಾರೆ, ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ 
ಕೋರಿ ಅವಲಂಬಿತ ವಾರಸುದಾರರೆಂದು ಹೇಳಿಕೊಂಡು ಮೃತ: ವೈ ಹನುಮಪ್ಪ @ ಯಡಿಹಳ್ಳಿ ಹನುಮಂತಪ್ಪ, ಇವರ ವಾರಸುದಾರರಾದ 1) ಶ್ರೀಮತಿ 
ಮಂಜಮ್ಮ ಗಂಡ ವೈ ಹನುಮಪ್ಪ @ ಯಡಿಹಳ್ಳಿ ಹನುಮಂತಪ್ಪ , 2) ರೇಣುಕಾ ತಂದೆ ವೈ ಹನುಮಪ್ಪ @ ಯಡಿಹಳ್ಳಿ ಹನುಮಂತಪ್ಪ , 3) ಕಾವೇರಮ್ಮ 
ತಂದೆ ವೈ ಹನುಮಪ್ಪ @ ಯಡಿಹಳ್ಳಿ ಹನುಮಂತಪ್ಪ, 4) ರಮೇಶ ತಂದೆ ವೈ ಹನುಮಪ್ಪ @ ಯಡಿಹಳ್ಳಿ ಹನುಮಂತಪ್ಪ, ಎಲ್ಲಾ ಅರ್ಜಿದಾರರು ಪ್ರಸ್ತುತ 
ವಾಸ:- ಕುಣಿಕೇರಿ ತಾಂಡ, ತಾ : ಜಿ: ಕೊಪ್ಪಳ, ಎಂಬುವವರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

- ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ: ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ ಅರ್ಜಿದಾರರ 
ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 

ಕೆ. ಪಿ. ಮುನಿಯಪ್ಪ , 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ . ಆರ್‌ . 1404 

ಕೊಪ್ಪಳ ಜಿಲ್ಲೆ ಕೊಪ್ಪಳ. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೩೯ 


ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಕೊಪ್ಪಳ ಜಿಲ್ಲೆ ಕೊಪ್ಪಳ. 

ಪ್ರಕರಣ ಸಂ:ಕಾಅಕೊ :ಕಾನಪುಮಪ್ಪ 94 /2011 , ದಿನಾಂಕ:- 3 - 12 - 2011 


ಅರ್ಜಿದಾರರು: 


ಪ್ರತಿವಾದಿಗಳು 


ಶ್ರೀಮತಿ ಖಾತುಂಬಿ ಗಂಡ ದಿ:ಗಪೂರ್, ವಾಸ: ಮುನಿರಾಬಾದ್ , 
ಕೊಪ್ಪಳ ಜಿಲ್ಲೆ. 


1) ಮಲ್ಲಿಕಾರ್ಜುನ ತಂದೆ ಗೋಪಾಲ್‌ರಾಬ್ , ಜೀಪ್ ಮಾಲೀಕರು, 
ಕೆಎ:35 / ಎಂ :2162, ಸಾ // ಮೆಟ್ರಿ, ತಾಲ್ಲೂಕು ಹೊಸಪೇಟೆ, ಜಿಲ್ಲೆ 
ಬಳ್ಳಾರಿ . 
2) ಡಿವಿಜನಲ್ ಮ್ಯಾನೇಜರ್ , ಮೆ // ಯುನೈಟೆಡ್ ಇಂಡಿಯಾ 

ಇನ್ನೂರನ್ ಕಂಪನಿ ಲಿಮಿಟೆಡ್ , ಹೊಸಪೇಟೆ. 


ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧ ಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ: ಗಫೂರ್ ಎಂಬುವವರು ಪ್ರತಿವಾದಿಯವರಲ್ಲಿ 
ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ: 21/04 /2005 ( ಪಿ. ಎಂ .ರಿಪೋಟ್‌ನಂತೆ) ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ: ಹೊಂದಿರುತ್ತಾರೆ 
ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು ಹೇಳಿಕೊಂಡು 
ಮೃತ: ಗಫೂರ್ ಇವರ ವಾರಸುದಾರರಾದ ಶ್ರೀಮತಿ ಖಾತುಂಬಿ ಗಂಡ ದಿ:ಗಫೂರ್, ಸಾ : ಮುನಿರಾಬಾದ್ ತಾ : ಜಿ:ಕೊಪ್ಪಳ ಎಂಬುವವರು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ: ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು 
ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ ಅರ್ಜಿದಾರರ 
ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 


ಕೆ. ಪಿ. ಮುನಿಯಪ್ಪ , 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಕೊಪ್ಪಳ ಜಿಲ್ಲೆ ಕೊಪ್ಪಳ 


ಪಿ . ಆರ್ . 1328 


ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಕೊಪ್ಪಳ ಜಿಲ್ಲೆ ಕೊಪ್ಪಳ 

ಪ್ರಕರಣ ಸಂ :ಕಾಅ :ಕಾನಪಮಪ 86 /2011. ದಿನಾಂಕ:- 29 - 11 - 2011 


ಅರ್ಜಿದಾರರು : 


ಪ್ರತಿವಾದಿಗಳು 


1) ಶ್ರೀಮತಿ ಹನುಮಕ್ಕ ಗಂಡ ಉರುಕುಂದಪ್ಪ, 

ಶ್ರೀ ಡಿ. ಎಂ . ಈರಣ್ಣ , 1ನೇ ದರ್ಜೆ ಗುತ್ತಿಗೆದಾರರು , ರಾಯಚೂರು ರಸ್ತೆ, 
2) ನರಸಿಂಹ ತಂದೆ ಉರುಕುಂದಪ್ಪ 

ಮಾನವಿ ಪೋಸ್ಟ್, ರಾಯಚೂರು ಜಿಲ್ಲೆ. 
- ವಾಸ: ಭಾಗ್ಯನಗರ , ಕೊಪ್ಪಳ, 

ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧ ಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ: ಬಡೇಸಾಬ್ ಎಂಬುವವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ: 2 / 01/2010 ( ಪಿ . ಎಂ .ರಿಪೋಟ್‌ನಂತೆ) ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ: 
ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು 
ಹೇಳಿಕೊಂಡು ಮೃತ: ಬಡೇಸಾಬ್ ಇವರ ವಾರಸುದಾರರಾದ ಶ್ರೀಮತಿ ಹನುಮಕ್ಕ ಮತ್ತು ನರಸಿಂಹ ಸಾ : ಭಾಗ್ಯನಗರ , ತಾ : ಜಿ :ಕೊಪ್ಪಳ ಎಂಬುವವರು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ . 


೭೪೦ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ: ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು 
ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ ಅರ್ಜಿದಾರರ 
ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 


ಕೆ.ಪಿ. ಮುಸಿಯಪ್ಪ , 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಕೊಪ್ಪಳ ಜಿಲ್ಲೆ ಕೊಪ್ಪಳ 
ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ ,ಕೊಪ್ಪಳ ಜಿಲ್ಲೆ ಕೊಪ್ಪಳ. 

ಪ್ರಕರಣ ಸಂ :ಕಾಅಕೊ :ಕಾನಪುಮಪ್ಪ 57 / 2011 . ದಿನಾಂಕ:- 17 - 09 -2011 


ಅರ್ಜಿದಾರರು: 


ಪ್ರತಿವಾದಿಗಳು 


ಶ್ರೀಮತಿ ಟಿ. ಮಂಜಮ್ಮ ಗಂಡ ರಾಮಾಂಜನೇಯ, 
ಸಾ : ಕೊಪ್ಪಳ ತಾ : ಜಿ: ಕೊಪ್ಪಳ. 


1) ಶ್ರೀ ಬಿ. ಎಂ . ಮಹೇಶ್ ತಂದೆ ಬಿ. ಎಂ .ಸಿದ್ದಾಮೂರ್ತಿ ಲಾರಿ ಮಾಲೀಕರು, 

ನಂ : ಕೆಎ: 35 / ಸಿ:5677, ಸಾ : ಗವಿಸಿದ್ದೇಶ್ವರ ನಗರ, ಹೊಸಪೇಟೆ. 
2) ಡಿವಿಜನಲ್ ಮ್ಯಾನೇಜರ್ , ಶ್ರೀರಾಮ್ ಜನರಲ್ ಇನ್ಸೂರೆನ್ಸ್ ಕಂಪನಿ 

ಲಿಮಿಟೆಡ್ , ಸೀತಾಪೂರ ಜೈಪೂರ, ರಾಜಸ್ಥಾನ್ ರಾಜ್ಯ . 


ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧ ಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ: ರಾಮಾಂಜನೇಯ ಎಂಬುವವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ : 18 /02 /2011 ( ಪಿ. ಎಂ .ರಿಪೋಟ್‌ನಂತೆ) ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ: 
ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು 
ಹೇಳಿಕೊಂಡು ಮೃತ: ರಾಮಾಂಜನೇಯ ಇವರ ವಾರಸುದಾರರಾದ ಶ್ರೀಮತಿ ಟಿ. ಮಂಜಮ್ಮ ಗಂಡ ರಾಮಾಂಜನೇಯ, ತಾ : ಜಿ:ಕೊಪ್ಪಳ ಎಂಬುವವರು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ . 


ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ: ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು 
ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ ಅರ್ಜಿದಾರರ 
ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 


ಕೆ. ಪಿ. ಮುನಿಯಪ್ಪ , 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಕೊಪ್ಪಳ ಜಿಲ್ಲೆ ಕೊಪ್ಪಳ 


ಪಿ . ಆರ್. 1308 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೧೨ 


೭೪೧ 


ಕಾರ್ಮಿಕ ಇಲಾಖೆ 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಕೊಪ್ಪಳ ಜಿಲ್ಲೆ ಕೊಪ್ಪಳ. 

ಪ್ರಕರಣ ಸಂ :ಕಾಅಕೊ : ಕಾನಪ:ಮಪ್ಪ 65 / 2011. ದಿನಾಂಕ:- 28 - 09 - 2011 


ಅರ್ಜಿದಾರರು: 


1) ಶ್ರೀ ಗವಿಸಿದ್ದಯ್ಯ ತಂದೆ ರಾಚಯ್ಯ ಕೊಡೋದೀಪನವರ್‌, 
2) ಶ್ರೀಮತಿ: ವಿಜಯಲಕ್ಷ್ಮೀ ಗಂಡ ಗವಿಸಿದ್ದಯ್ಯ 
ಕೊಡ್ತಿದೀಪನವರ್ , ಸಾ : ಬಾಣಾಪೂರ್‌, ತಾ : ಯಲಬುರ್ಗಾ | 
ಜಿ: ಕೊಪ್ಪಳ. 


ಪ್ರತಿವಾದಿಗಳು 
1) ಪ್ಲಾನ್‌ಮನ್ ಕನ್ಸಲ್ಟಿಂಗ್ ಪ್ರೈ . ಲಿಮಿಟೆಡ್ , ಹೆಚ್. ಆರ್. ಐ.ಸಿ. 

6 -3 - 252 /2 ಬಂಜಾರಾ ಹಿಲ್ಸ್ ,ಹೈದ್ರಾಬಾದ್ - 82. 
2) ಡಿವಿಜನಲ್ ಮ್ಯಾನೇಜರ್ , ಮೆ || ನ್ಯೂ ಇಂಡಿಯಾ ಅಶೂರನ್ಸ್ 

ಕಂಪನಿ ಲಿಮಿಟೆಡ್ , ಹೊಸಪೇಟೆ 


ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧ ಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ: ಬಸವರಾಜ್ ಎಂಬುವವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ: 26/10/2010 ( ಪಿ. ಎಂ .ರಿಪೋಟ್‌ನಂತೆ) ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ: 
ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು 
ಹೇಳಿಕೊಂಡು ಮೃತ: ಬಸವರಾಜ್ ಇವರ ವಾರಸುದಾರರಾದ ಶ್ರೀ ಗವಿಸಿದ್ದಯ್ಯ ತಂದೆ ರಾಚಯ್ಯ ಮತ್ತು ಶ್ರೀಮತಿ ವಿಜಯಲಕ್ಷ್ಮೀ ಗಂಡ ಗವಿಸಿದ್ದಯ್ಯ ಸಾ : 
ಬಾನಾಪೂರ, ತಾ: ಯಲಬುರ್ಗಾ ಜಿ::ಕೊಪ್ಪಳ ಎಂಬುವವರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ: ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು 
ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ ಅರ್ಜಿದಾರರ 
ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 


ಕೆ.ಪಿ. ಮುನಿಯಪ್ಪ , 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಕೊಪ್ಪಳ ಜಿಲ್ಲೆ ಕೊಪ್ಪಳ 


ಪಿ .ಆರ್‌. 1107 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಕೃತ ಜ್ಞಾಪನ ಪತ್ರ 
ಸಂಖ್ಯೆ : ಎಲ್‌ಆರ್‌ಎಫ್ ( ೪ ) (109) ಸಿ. ಆರ್ - 3 /11 - 12 , ದಿನಾಂಕ 29ನೇ ನವೆಂಬರ್ 2011 
ವಿಷಯ : ಶ್ರೀ ಸದ್ಗುರು ಸತ್‌ಪಾಲ್‌ದೇವ್ ವಿಹಂಗಮ ಯೋಗ ಸಂಸ್ಥಾನ, ಉಸ್ತಾಪುರ , ಮಹಮುದಾಬಾದ್, ಜುಸಿ, ಅಲಹಾಬಾದ್ 

ಉತ್ತರಪ್ರದೇಶ-211019 ರವರು ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಸೀತಕೆಂಪನಹಳ್ಳಿ ಗ್ರಾಮದ ಸ. ನಂ . 
80 ( ಹಳೆ ಸ. ನಂ .10) ರಲ್ಲಿ 1 - 00 ಎಕರೆ ಜಮೀನನ್ನು ದ್ಯಾನ ಮತ್ತು ಯೋಗ ಅಭಿವೃದ್ಧಿ ಕೇಂದ್ರ ಉದ್ದೇಶಕ್ಕಾಗಿ ಕರ್ನಾಟಕ ಭೂ 

ಸುಧಾರಣಾ ತಿದ್ದುಪಡಿ ಕಾಯ್ದೆ 2003 ಕಲಂ 109 (1)(ii) ರಡಿ ಖರೀದಿಸಲು ಅನುಮತಿ ಕೋರಿರುವ ಬಗ್ಗೆ . 
ಉಲ್ಲೇಖ : 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಶಾಇ/ 47/ ಶಾಸನ/2011 , ಬೆಂಗಳೂರು, ದಿನಾಂಕ 23 -4 -2003. 

2 ) ಉಪವಿಭಾಗಾಧಿಕಾರಿಗಳು , ಬೆಂಗಳೂರು ಉತ್ತರ ಉಪವಿಭಾಗ ರವರ ಪತ್ರ ಸಂಖ್ಯೆ ಎಲ್.ಆರ್. ಎಫ್ . ಸಿ. ಆರ್:8/ 2011 - 12 , ದಿನಾಂಕ 
13 - 7 - 2011. 
3) ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಕಂದಾಯ ಇಲಾಖೆರವರ ಪತ್ರ ಸಂ : ಕಂಇ 245 ಎಲ್. ಆರ್. ಎ , 2011 , ದಿನಾಂಕ 
24 - 8 - 2011. 


೭೪೨ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ- ೩ 


- ಶ್ರೀ ಸದ್ಗುರು ಸತ್‌ಪಾಲ್‌ದೇವ್ ವಿಹಂಗಮ ಯೋಗ ಸಂಸ್ಥಾನ, ಉಸ್ತಾಪುರ, ಮಹಮುದಾಬಾದ್, ಜುಸಿ, ಅಲಹಾಬಾದ್ ಉತ್ತರಪ್ರದೇಶ- 211019 
ರವರು ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಸೀತಕೆಂಪನಹಳ್ಳಿ ಗ್ರಾಮದ ಸ. ನಂ . 80 ( ಹಳೆ ಸ. ನಂ .10 ) ರಲ್ಲಿ 1 - 00 ಎಕರೆ 
ಜಮೀನನ್ನು ದ್ಯಾನ ಮತ್ತು ಯೋಗ ಅಭಿವೃದ್ಧಿ ಕೇಂದ್ರ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ 2003 ಕಲಂ 109 (1)(i) ರಡಿ 
ಖರೀದಿಸಲು ಮಾಡಿರುವ ಬೇಡಿಕೆ ಹಾಗೂ ನಮೂನೆ-15ಎ ಮತ್ತು ನಮೂನೆ- 15ಎಎ ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಉಪವಿಭಾಗಾಧಿಕಾರಿಗಳು, 
ಬೆಂಗಳೂರು ಉತ್ತರ ಉಪವಿಭಾಗ ರವರ ಪತ್ರ ಸಂಖ್ಯೆ ಎಲ್‌ಆರ್ ಎಫ್ / ಸಿಆರ್ - 8/2011 -12, ದಿನಾಂಕ 13 - 7 - 2011 ರಲ್ಲಿ ಪ್ರಸ್ತಾವಿತ ಸೀತಕೆಂಪನಹಳ್ಳಿ 
ಗ್ರಾಮದ ಸ. ನಂ . 80 ( ಹಳೆ ಸ. ನಂ .10) ರಲ್ಲಿ 1 -00 ಎಕರೆ ಜಮೀನನ್ನು ಖರೀದಿಸಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ 
2003 ಕಲಂ 109 (1)(i) ರಡಿ ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 


ಸದರಿ ಸಂಸ್ಥೆಯ ನೋಂದಣಿ ಸಂಖ್ಯೆ : 1211 /85 -86, ದಿನಾಂಕ 27-12 - 1985 ರಲ್ಲಿ ನೋಂದಾಯಿಸಲ್ಪಟ್ಟಿದೆ. ಸದರಿ ಖಾತೆದಾರರಿಂದ ಜಮೀನು 
ಖರೀದಿಸಲು ಒಪ್ಪಂದದ ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ. 

ಈ ಪ್ರಸ್ತಾವನೆ ಬಗ್ಗೆ ಉಲ್ಲೇಖ (3) ರ ಸರ್ಕಾರದ ಪತ್ರದಲ್ಲಿ ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ 2003 ಕಲಂ 109 
(1)(i) ರಲ್ಲಿ ದ್ಯಾನ ಮತ್ತು ಯೋಗ ಅಭಿವೃದ್ಧಿ ಕೇಂದ್ರ ಉದ್ದೇಶಕ್ಕೆ 1 ಯೂನಿಟ್ ಗಳವರೆಗೆ ಜಮೀನು ಖರೀದಿಸಲು ಅನುಮತಿ ನೀಡಲು ಜಿಲ್ಲಾಧಿಕಾರಿಗಳಿಗೆ 
ಅಧಿಕಾರ ಪ್ರದತ್ತವಾಗಿದ್ದು, ಅದರಂತೆ ಕ್ರಮ ಕೈಗೊಳ್ಳಲು ನಿರ್ದೆಶಿಸಲಾಗಿರುತ್ತದೆ. ಈ ಪ್ರಸ್ತಾವನೆಗೆ ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ 2003 
ಕಲಂ 109 (1)(i) ಮತ್ತು ಕರ್ನಾಟಕ ಭೂ ಸುಧಾರಣಾ ( ತಿದ್ದುಪಡಿ) ಕಾಯಿದೆ 1961 ಕಲಂ 63 , 79ಎ, 79ಬಿ ಅಥವಾ 80 ಕ್ಕೆ ವಿನಾಯ್ತಿ ನೀಡಿ ಬೆಂಗಳೂರು 
ಉತ್ತರ ( ಅಪರ ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ , ಸೀತಕೆಂಪನಹಳ್ಳಿ ಗ್ರಾಮದ ಸ. ನಂ . 80 ( ಹಳೆ ಸ. ನಂ .10) ರಲ್ಲಿ 1 - 00 ಎಕರೆ ಜಮೀನನ್ನು ಶ್ರೀ ಸದ್ಗುರು 
ಸತ್‌ಪಾಲ್‌ದೇವ್ ವಿಹಂಗಮ ಯೋಗ ಸಂಸ್ಥಾನ, ಉಸ್ತಾಪುರ, ಮಹಮುದಾಬಾದ್, ಜುಸಿ, ಅಲಹಾಬಾದ್, ಉತ್ತರಪ್ರದೇಶ- 211019 ರವರಿಗೆ ದ್ಯಾನ ಮತ್ತು 
ಯೋಗ ಅಭಿವೃದ್ಧಿ ಕೇಂದ್ರ ಉದ್ದೇಶಕ್ಕಾಗಿ ಖರೀದಿಸಲು ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ 2003 ಕಲಂ 109 (1)(i) ರಡಿ ಹಾಗೂ ಸರ್ಕಾರದ 
ತಿದ್ದುಪಡಿ ಅಧಿಸೂಚನೆ ನಂ . ವ್ಯಶಾಇ 47 ಶಾಸನ 2001 ಬೆಂಗಳೂರು ದಿನಾಂಕ 23 - 04 - 2003 ರಂತೆ ಜಮೀನನ್ನು ಹೊಂದಲು ಅವಕಾಶ 
ಕಲ್ಪಿಸಿರುವುದರಿಂದ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು 
ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 

ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಒಂದಕ್ಕೆ 

ಅಥವಾ ಕಂಪನಿ ಕಾಯಿದೆ 1995 ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 55 ಪೆಯಿಡ್ ಆಫ್ ಷೇರು ಬಂಡವಾಳ ಹೊಂದಿರುವ ಕೇಂದ್ರ ಸರ್ಕಾರ 
ಅಥವಾ ರಾಜ್ಯ ಸರ್ಕಾರದ ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆಮಾಡಿ ಸಾಲ ಪಡೆಯುವುದನ್ನು ಹೊರತು 

ಪಡಿಸಿ ಸದರಿ ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3. ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು, ದ್ಯಾನ ಮತ್ತು ಯೋಗ ಅಭಿವೃದ್ಧಿ ಕೇಂದ್ರ ಉದ್ದೇಶಕ್ಕಾಗಿ 

ಉಪಯೋಗಿಸಿಕೊಳ್ಳತಕ್ಕದ್ದು. ಇದನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡೆಯದೆ ಹಾಗೂ ಅನ್ಯಕ್ರಾಂತ ಪಡಿಸದೆ ಬೇರೆ ಉದ್ದೇಶಕ್ಕೆ 

ಬಳಸತಕ್ಕದ್ದಲ್ಲ. 
4. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯಿದೆ 1964ರ ಕಲಂ 95 ರಂತೆ 
- ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಅನಧಿಕೃತ ಕಟ್ಟಡಗಳನ್ನು ಸಕ್ರಮಗೊಳಿಸುವ ಷರತ್ತಿಗೆ ಒಳಪಡಿಸಿದೆ. 


1 . 


5 . ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರಿಂದ ಸಿ . ಡಿ . ಪಿ ., ಓ . ಡಿ. ಪಿ . ಮತ್ತು ಹಸಿರು ವಲಯ ವ್ಯಾಪ್ತಿಯೊಳಗೆ ಬಂದರೆ 

ಅದರಂತೆ ಅನುಮತಿ ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 
ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಋಣ 

ಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 
7. ಈ ಅನುಮತಿ ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ 2003 ಕಲಂ 109 (1)(i) ರನ್ವಯ ಮಾತ್ರ ನೀಡಲಾಗಿರುತ್ತದೆ. ಬೇರೆ 

ಕಾನೂನುಗಳಿಗೆ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೪೩ 


8. ಶ್ರೀ ಸದ್ಗುರು ಸತ್‌ಪಾಲ್‌ದೇವ್ ವಿಹಂಗಮ ಯೋಗ ಸಂಸ್ಥಾನ, ರವರು ಈ ಆದೇಶದ ದಿನಾಂಕದಿಂದ ಬೆಂಗಳೂರಿನಲ್ಲಿ ದ್ಯಾನ ಮತ್ತು ಯೋಗ 

ಅಭಿವೃದ್ಧಿ ಕೇಂದ್ರ ಸ್ಥಾಪಿಸುವ ಬಗ್ಗೆ ಅನುಮತಿ ಪತ್ರ ಪಡೆದು ಹಾಜರಡಿಸುವ ಷರತ್ತನ್ನು ಕಡ್ಡಾಯಗೊಳಿಸಿದೆ. ಆರು ತಿಂಗಳೊಳಗೆ ಕರ್ನಾಟಕ 
ಸರ್ಕಾರದ ಸಂಬಂಧಿತ ಇಲಾಖೆಯಿಂದ ಅನುಮತಿ ಪಡೆಯತಕ್ಕದ್ದು. ತಪ್ಪಿದಲ್ಲಿ ಈ ಆದೇಶವು ತನ್‌ ತಾನೆ ರದ್ದಾಗುತ್ತದೆ. 


ಎಂ.ಕೆ. ಅಯ್ಯಪ್ಪ 

ಜಿಲ್ಲಾಧಿಕಾರಿಗಳು 
ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ತಿದ್ದುಪಡಿ ಆದೇಶ 
ಸಂಖ್ಯೆ : ಎಲ್‌ಆರ್‌ಎಫ್( 109)( ದೂ ) ಸಿ.ಆರ್ - 3/ 11 - 12, ದಿನಾಂಕ 16ನೇ ಡಿಸೆಂಬರ್ 2011 
ವಿಷಯ : ಶ್ರೀ ಸದ್ಗುರು ಸತ್‌ಪಾಲ್‌ದೇವ್ ವಿಹಂಗಮ ಯೋಗ ಸಂಸ್ಥಾನ, ಉಸ್ತಾಪುರ , ಮಹಮುದಾಬಾದ್, ಜುಸಿ, ಅಲಹಾಬಾದ್ 

ಉತ್ತರಪ್ರದೇಶ - 211019 ರವರು ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಸೀತಕೆಂಪನಹಳ್ಳಿ ಗ್ರಾಮದ ಸ. ನಂ . 
80 ( ಹಳೆ ಸ. ನಂ .10 ) ರಲ್ಲಿ 1- 00 ಎಕರೆ ಜಮೀನನ್ನು ದ್ಯಾನ ಮತ್ತು ಯೋಗ ಅಭಿವೃದ್ಧಿ ಕೇಂದ್ರ ಉದ್ದೇಶಕ್ಕಾಗಿ ಕರ್ನಾಟಕ ಭೂ 

ಸುಧಾರಣಾ ತಿದ್ದುಪಡಿ ಕಾಯ್ದೆ 2003 ಕಲಂ 109 (1)(ii) ರಡಿ ಖರೀದಿಸಲು ಅನುಮತಿ ನೀಡಿದ್ದರ ಬಗ್ಗೆ. 
ಉಲ್ಲೇಖ : 1) ಈ ಕಛೇರಿ ಅಧಿಕೃತ ಜ್ಞಾಪನ ಪತ್ರದ ಸಮ ಸಂಖ್ಯೆ ದಿನಾಂಕ 29 -11 - 2011 . 

_ 2) ಶ್ರೀ ಸದ್ಗುರು ಸತ್‌ಪಾಲ್‌ದೇವ್ ವಿಹಂಗಮ ಯೋಗ ಸಂಸ್ಥಾನ ರವರ ಪರವಾಗಿ ಮನವಿ ದಿನಾಂಕ 14-12-2011. 
ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ(1) ರ ಆದೇಶದಲ್ಲಿ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳನ್ನು ಕರ್ನಾಟಕ ಭೂ ಸುಧಾರಣಾ 
ತಿದ್ದುಪಡಿ ಕಾಯ್ದೆ 2003 ಕಲಂ 109 (1)(i) ರಡಿ ಖರೀದಿಸಲು ಶ್ರೀ ಸದ್ಗುರು ಸತ್‌ಪಾಲ್‌ದೇವ್ ವಿಹಂಗಮ ಯೋಗ ಸಂಸ್ಥಾನ, ಉಸ್ತಾಪುರ, 
ಮಹಮುದಾಬಾದ್, ಜುಸಿ, ಅಲಹಾಬಾದ್, ಉತ್ತರಪ್ರದೇಶ- 211019 ರವರಿಗೆ ಖರೀದಿಸಲು ಅನುಮತಿ ನೀಡಲಾಗಿತ್ತು. ಆದರೆ ಸದರಿ ಅಧಿಕೃತ ಜ್ಞಾಪನ 
ಪತ್ರದಲ್ಲಿ ಸೀತಕೆಂಪನಹಳ್ಳಿ ಗ್ರಾಮದ ಸ. ನಂ . 80 /254 ರ ಬದಲು 80 ಎಂದು ತಪ್ಪಾಗಿ ನಮೂದಾಗಿದ್ದು, ಅದರಂತೆ ಸದರಿ ಸಂಸ್ಥೆಯವರು ಹಾಲಿ 
ಉಲ್ಲೇಖ(2) ರಂತೆ ಮನವಿ ಸಲ್ಲಿಸಿ, ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಸೀತಕೆಂಪನಹಳ್ಳಿ ಗ್ರಾಮದ ಸ. ನಂ . 80 ( ಹಳೆ 
ಸ. ನಂ .10) ರ ಬದಲಾಗಿ ಸ. ನಂ . 80 /254 ಎಂದು ಬದಲಾಯಿಸಿ ಕೊಡುವಂತೆ ಕೋರಿರುತ್ತಾರೆ. ಆದುದರಿಂದ ಉಲ್ಲೇಖ (1) ಅಧಿಕೃತ ಜ್ಞಾಪನ ಪತ್ರದಲ್ಲಿ 
ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಸೀತಕೆಂಪನಹಳ್ಳಿ ಗ್ರಾಮದ ಸ. ನಂ . 80/ 254 ರಲ್ಲಿ 1.00 ಎಕರೆ ಜಮೀನನ್ನು ದ್ಯಾನ ಮತ್ತು 
ಯೋಗ ಅಭಿವೃದ್ಧಿ ಕೇಂದ್ರ ಉದ್ದೇಶಕ್ಕಾಗಿ ಅನುಮತಿ ನೀಡಲಾಗಿದೆ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು , ಉಳಿದಂತೆ ಉಲ್ಲೇಖ (1)ರ ಆದೇಶದ ಷರತ್ತುಗಳನ್ನು 
ಪಾಲಿಸತಕ್ಕದ್ದು. 


ಎಂ .ಕೆ. ಅಯ್ಯಪ್ಪ 

ಜಿಲ್ಲಾಧಿಕಾರಿಗಳು 
ಬೆಂಗಳೂರು ಜಿಲ್ಲೆ , ಬೆಂಗಳೂರು. 


ಪಿ . ಆರ್ .1406 


GOVERNMENT OF KARNATAKA 
DIRECTORATE OF ECONOMICS AND STATISTICS BANGALORE - 1 

Consumer Price Index Numbers for Industrial Workers 


No . DES 10 PWX 2011 
State : Karnataka 


Month : October 2011 
Date : 30 -12- 2011 


Base1984 - 88 = 100 


Bell 


Dan - 
deli 


Gul- 
b ar - 


Hari- 
har 


Has - Man Man 
San - dya - ga- 


Rai 
chur 


Turn 
kur 


Group/ Sub -Group 


| 


ary 


Bhad 
-ra - 
vathi 

3 


Da- 
Van - 
gere 
4 


_ ga 


lore 


1 2 


5 


6 


7 


8 


9 


10 


11 


12 | 


FOOD : 
( a) Cereals & Products 
(b) Pulses & Products 


705 
571 


| 645 | 729 | 686 | 714 | 670 | 616 | 646 618 | 
| 654 | 677 | 738 | 583 | 623 | 654 | 670 660 | 


| 670 | 61 


804 | 604 
653 | 631 


| 


| 


738 


288 


ಕರ್ನಾಟಕ ರಾಜ್ಯಪತ್ಯ ಗುರುವಾರ ಫೆಬ್ರವರಿ ೯ , ೨೦೧೨ 


UJD0 - 2 


Bell- 
ary 


Group/ Sub -Group 


Hari- Has- Man Man 
har san -dya -ga- 


Rai 
chur 


Turn 
kur 


Bhad 
-ra - 
vathi 
3 
390 


Da- 
van - 
gere 

4 
404 


lore 


2 


12 
387 


(c) Oil & Fats 


352 


11 
404 
860 
516 


712 


758 


782 


686 


Dan - Gul- 
deli bar- 

ga 
5 6 
406 426 
615 

805 
609 | 516 

516 
813 532 
803 569 
641 579 
666 615 


(d ) Meat, Fish & Eggs 
(e) Milk & Products 


459 


493 


552 


457 


7 8 9 10 
411 382 416 305 
734 | 690 | 747 844 
569 473 564 484 
473 582 671 607 
578 660 765 560 
517 563 575 475 
586 585 640 590 


(f) Condiments & Spices 


540 


651 


804 


757 


636 


(g ) Vegetables & Fruits 


592 


584 


497 


763 


490 


496 


745 
616 
679 


526 


(h ) Other Food 
FOOD GROUP INDEX 


776 
634 


590 


667 


580 


547 


683 


700 


487 


422 


607 


632 


542 


675 


464 


Pan , Supari, Tobacco & 
Intoxicants 
Fuel & Light 
Housing 
Clothing , Bedding & 
Footwear 


436 
100 


549641 
100 100 


506 
100 


537 
100 


518 
100 


579 406 
100 


657 
100 


396 
100 


100 


283 


420 


367 


390 


367 


287 | 447 


585 308 


624 


| 234 


663 


870 


489 


359 


266 


| 456 


450 


352 


429 


262 


567 


509 


830 


277 


556 


488 | 600 
488 600 


466 


713 


786 


809 


692 


633 


547 


| 667 


594 


540 


577 613 


494 


| 610 


Miscellaneous: 
( a) MedicalCare 
(b ) Education , Recreation 
& Amusement 
( c ) Transport & 
Communication 
(d ) PersonalCare & 
effects 
( e ) Others 
Miscellaneous Group 
GENERAL INDEX 
To convert to Base 1960 
Multiply by Linking 
Factor. 


375 


400 


454 | 


469 


381 


351 


352 


406 


465 


361 


577 


360 


493 
550 
552 


510 


365 
370 
446 
499 


569 
436 
531 


402 455 
510 336 
471 486 
540 487 


388 
470 
483 


491 
484 


387 


471 


516 
572 


450 
426 


515 


459 


7 .39 


9.198 .27 


8.268 .56 


9.25 


7.929 .31 


. . 


for Director 


GOVERNMENT OF INDIA 
MINISTRY OF LABOUR 

LABOUR BUREAU 
Consumer Price Index Numbers for Industrial Workers (Base 2001 -100 ) 

MONTH : OCTOBER 2011 


Hubli 


Group /Sub -group /Centre 


Bangalore 


Belgaum 


Mercara 


Mysore 


Dharwar 


Food 


(a) Cereals & Products 


166 


238 


206 


192 


144 


(b ) Pulses and & Products 


210 


220 


231 


228 


211 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೪೫ 


(c) Oils & Fats 


224 


221 


225 


207 


207 


(d ) Meat, Fish & Eggs 


250 


288 


265 


218 


260 


(e) Milk & Products 


194 


195 


188 


186 


202 


(f) 


Condiments & Spices 


234 


201 


246 


210 


217 


(9) Vegetables & Fruits 


219 


286 


276 


240 


248 


(h ) Other Food 


231 


203 


208 


202 


208 


FOOD GROUP 


207 


220 


207 


199 


229 
195 


188 


160 


202 


191 
154 
205 


182 


168 


302 


Pan , Supari, Tobacco & Intoxicant 
Fuel and Light 
Housing Index 
Clothing, Bedding and Footwear 
Miscellaneous 


173 


199 


227 


101 


212 


129 


147 


149 


137 


136 


(a ) Medical care 


183 


170 


158 


164 


149 


(b ) Education , Recreation & Amusement 


174 


146 


202 


152 


117 


(c) Transport and Communication 


267 


250 


259 


205 


212 


(d ) Personal Care & Effects 


193 


154 


178 


169 


173 


( e) Others 


197 


175 


152 


191 


188 


Miscellaneous Group 
| GENERAL INDEX 


| 


210 
198 


| 


178 
206 


| 


191 
206 


| 


177 
193 


| 


166 
188 


P . R . 1409 


P .N .KAUNDAL 

ECONOMIC OFFICER 
ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು , ಬೆಂಗಳೂರು, ಇವರ ನಡವಳಿಗಳು 


ವಿಷಯ : ಶ್ರೀಮತಿ ಎಸ್ . ಮಂಗಳಮ್ಮ , ಶುಕ್ರೂಷಕಿ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು ಇವರ ಅನಧಿಕೃತ ಗೈರು ಹಾಜರಿ ಆರೋಪದ ವಿರುದ್ದ 

ಶಿಸ್ತು ಕ್ರಮ ಜರುಗಿಸುವ ಕುರಿತಂತೆ - ಅಂತಿಮ ಆದೇಶ. 
ಓದಲಾಗಿದೆ : 1 ) ವೈದ್ಯಕೀಯ ಅಧೀಕ್ಷಕರು, ವಿಕ್ಟೋರಿಯಾ ಆಸ್ಪತ್ರೆ , ಬೆಂಗಳೂರು ಇವರು ಸದರಿ ನೌಕರರಿಗೆ ನೀಡಿರುವ ರೀಕಾಲ್ ನೋಟೀಸ್ ಸಂಖ್ಯೆ 

: ವಿಆ/ಸಿಬ್ಬಂದಿ (2) 113/ 94 - 95, ದಿನಾಂಕ 18 - 06 - 2008. 
2) ನಿರ್ದೇಶನಾಲಯದ ಸಮ ಸಂಖ್ಯೆ ಪತ್ರ ದಿನಾಂಕ 26 - 08 - 2008. 
3) ವೈದ್ಯಕೀಯ ಅಧೀಕ್ಷಕರು, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು ಇವರ ದೋಷಾರೋಪಣಾ ಪಟ್ಟಿ ಸಂಖ್ಯೆ 
ವಿಆ/ ಸಿಬ್ಬಂದಿ ( 2) 113/94 - 95, ದಿನಾಂಕ 29 - 08 - 2008. 
4) ವಿಚಾರಣಾಧಿಕಾರಿಗಳ ವಿಚಾರಣಾ ವರದಿ ಸಂಖ್ಯೆ ( 2) 113/94 - 95 , ದಿನಾಂಕ 19 - 03- 2009 . 
5) ನಿರ್ದೆಶನಾಲಯದಿಂದ ಜಾರಿ ಮಾಡಲಾದ ಎರಡನೇ ಸೂಚನಾ ಪತ್ರ ದಿನಾಂಕ 03 -07 - 2009 . 
6) ನಿರ್ದೆಶನಾಲಯದಿಂದ ಪತ್ರಿಕಾ ಪ್ರಕಟಣೆ ನೀಡುವಂತೆ ಬರೆದ ಪತ್ರ ದಿನಾಂಕ 23 - 09 - 2011 . 


೭೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಪ್ರಸ್ತಾವನೆ : 

ಶ್ರೀಮತಿ ಎಸ್. ಮಂಗಳಮ್ಮ , ಶುಕ್ರೂಷಕಿ , ಇವರು ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ದಿನಾಂಕ 
30 - 05 - 2005 ರಿಂದ ಇಲ್ಲಿಯವರೆಗೂ ಕರ್ತವ್ಯಕ್ಕೆ ಅನಧಿಕೃತ ಗೈರುಹಾಜರಾಗಿದ್ದು , ಅನಧಿಕೃತ ಗೈರುಹಾಜರಿ ಆರೋಪದ ಬಗ್ಗೆ ಮೇಲೆ ಓದಲಾದ (1) ರಲ್ಲಿ 
ವೈದ್ಯಕೀಯ ಅಧೀಕ್ಷಕರು, ವಿಕ್ಟೋರಿಯಾ ಆಸ್ಪತ್ರೆ , ಬೆಂಗಳೂರು ಇಲ್ಲಿ ರೀಕಾಲ್ ನೋಟಿಸ್ ಜಾರಿ ಮಾಡಲಾಗಿತ್ತು. ಮೇಲೆ ಓದಲಾದ (2) ರಲ್ಲಿ ಸದರಿ ನೌಕರರ 
ಅನಧಿಕೃತ ಗೈರುಹಾಜರಿ ಬಗ್ಗೆ ನಿಮ್ಮ ಹಂತದಲ್ಲಿಯೇ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮ 1957ರ 
ನಿಯಮಗಳನ್ನು ಪರಿಪಾಲಿಸಿ, ಜರೂರಾಗಿ ಶಿಸ್ತುಕ್ರಮ ಕೈಗೊಳ್ಳಲು ಸೂಚಿಸಲಾಗಿತ್ತು. ಮೇಲೆ ಓದಲಾದ (3) ರಲ್ಲಿ ನೌಕರರ ಅನಧಿಕೃತ ಗೈರುಹಾಜರಿ 
ಆರೋಪಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಜಾರಿ ಮಾಡಲಾಗಿತ್ತು. ಮೇಲೆ ಓದಲಾದ (4) ರಲ್ಲಿ ವಿಚಾರಣಾಧಿಕಾರಿಗಳು ಇಲಾಖಾ ವಿಚಾರಣೆ ನಡೆಸಿ 
ವರದಿಯನ್ನು ಸಲ್ಲಿಸಿರುತ್ತಾರೆ ಹಾಗೂ ಸದರಿ ನೌಕರರ ಮೇಲಿನ ಅನಧಿಕೃತ ಗೈರುಹಾಜರಿ ಆರೋಪವು ನಿಸ್ಸಂಶಯವಾಗಿ ರುಜುವಾತಾಗಿದೆ ಎಂದು ನಿರ್ಣಯ 
ನೀಡಿರುತ್ತಾರೆ. ಸದರಿ ವಿಚಾರಣಾ ವರದಿಯನ್ನು ಮೇಲೆ ಓದಲಾದ (5) ರಲ್ಲಿ ಎರಡನೇ ಸೂಚನಾ ಪತ್ರವನ್ನು ನಿರ್ದೇಶನಾಲಯದ ಹಂತದಲ್ಲಿ ನೌಕರರಿಗೆ 
ಜಾರಿ ಮಾಡಿದ್ದು ನೌಕರರು ತಮ್ಮ ಲಿಖಿತ ಅಹವಾಲನ್ನು ಸಲ್ಲಿಸಿರುವುದಿಲ್ಲ. ಮೇಲೆ ಓದಲಾದ (6) ರಲ್ಲಿ ಪತ್ರಿಕಾ ಪ್ರಕಟಣೆ ನೀಡುವಂತೆ ಪತ್ರವನ್ನು 
ಬರೆಯಲಾಗಿತ್ತು. ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಶೀಲಿಸಲಾಗಿ ನೌಕರರ ಅನಧಿಕೃತ ಗೈರುಹಾಜರಿಯ ಆರೋಪವು ಸಾಬೀತಾಗಿರುವುದರಿಂದ ನೌಕರರನ್ನು 
ಸೇವೆಯಿಂದ ವಜಾ ಮಾಡಲು ತೀರ್ಮಾನಿಸಿರುವುದರಿಂದ ಈ ಆದೇಶ ಹೊರಡಿಸಿದೆ. 


ಆದೇಶ ಸಂಖ್ಯೆ : ಡಿಪಿಎನ್ (1) ಸಿಆರ್ - 24 / 2008 - 09 , ದಿನಾಂಕ 31 - 12 - 2011 


ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳಿಗಾಗಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 
1957ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬಿ.ಎಸ್. ರಾಮಪ್ರಸಾದ್, ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು 
ಆದ ನಾನು ಶ್ರೀಮತಿ ಎಸ್. ಮಂಗಳಮ್ಮ , ಶುಕ್ರೂಷಕಿ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು ಇವರ ಅನಧಿಕೃತ ಗೈರುಹಾಜರಿ ಆರೋಪವನ್ನು ಗಂಭೀರವಾಗಿ 
ಪರಿಗಣಿಸಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) 1957ರ ರೀತ್ಯಾ ಹಾಗೂ 
ಸರ್ಕಾರಿ ಸೇವೆಗೆ ಪುನಃ ನೇಮಕಾತಿ ಹೊಂದಲು ಅನರ್ಹವಾಗುವ ರೀತಿ ನಿಯಮ 8( vii) ರ ಮೇರೆಗೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿರುತ್ತೇನೆ. 


ಪಿ . ಆರ್ .1419 


ಆಯುಕ್ತರು, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು 

ಬೆಂಗಳೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 

ದಾವಣಗೆರೆ ಜಿಲ್ಲೆ, ದಾವಣಗೆರೆ 


ಪ್ರ . ಸಂ . ಕಾಅದಾ : ಕಾನಪ : ಸಿಆರ್ - 188 /11 , ದಿನಾಂಕ 24ನೇ ಡಿಸೆಂಬರ್ 2011 
ಅರ್ಜಿದಾರರು : 

ಪ್ರತಿವಾದಿಗಳು : 
1. ಕರಿಯಪ್ಪ ಬಿನ್ ಓಬಯ್ಯ 

1. ಮಿ . ಸಿ .ಎಲ್. ಮಂಜುನಾಥ ಬಿನ್ ಲಿಂಗರಾಜು , ಸಿ . ಬಿ . 
2. ಇಂದ್ರಮ್ಮ ಕೋಂ ಕರಿಯಪ್ಪ ಬಿಸ್ತುವಳ್ಳಿ ಗ್ರಾಮ , ಜಗಳೂರು 

ಲಾರಿ ಮಾಲೀಕರು. ನಂ . ಕೆಎ - 16ಎ - 1487 , 
ತಾಲ್ಲೂಕ್, ದಾವಣಗೆರೆ ಜಿಲ್ಲೆ 

ಟ್ರಾನ್ಸ್‌ಪೋರ್ಟ್ ಬಿಸಿನೆಸ್ , ಶಾಮನೂರು ಗ್ರಾಮ , 
ವಿರುದ್ದ 

ದಾವಣಗೆರೆ ತಾಲ್ಲೂಕ್ 


2. ದಿ ಮ್ಯಾನೇಜರ್, ಶ್ರೀ ರಾಮ ಜನರಲ್ ಇನ್ಸೂರೆನ್ಸ್ 

ಕಂ . ಲಿ., 1003, ಈ -8, ರಿಕೋ ಇಂಡಸ್ಟ್ರಿಯಲ್ 
ಏರಿಯಾ, ಸೀತಾಪುರ, ಜಯಪುರ, ರಾಜಸ್ಥಾನ. 


ಪ್ರಕಟಣೆ 


ಶ್ರೀ /ಶ್ರೀಮತಿ (1) ಕರಿಯಪ್ಪ (2) ಇಂದ್ರಮ್ಮ ಇವರುಗಳಾದ ನಾವು ಮೃತ ಶಿವಣ್ಣ ಇವರ ತಾಯಿ ಮತ್ತು ತಂದೆ ಎಂದೂ ಅವರ ಸಾವಿಗಾಗಿ ನಷ್ಟ 
ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಶಿವಣ್ಣ ರವರು ಒಂದನೇ ಪ್ರತಿವಾದಿಗಳಾದ ಸಿ.ಎಲ್. ಮಂಜುನಾಥ ಇವರ ಲಾರಿ 
ರಲ್ಲಿ ಕ್ಲೀನರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದೂ , ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ . ಈ 
ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ , ಅಂತಹವರು ಪ್ರಕಟಣೆಯು ಈ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೪೭ 


ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಮತ್ತು ಆಯುಕ್ತರು, 
ಕಾರ್ಮಿಕ ನಷ್ಟ ಪರಿಹಾರ, ದಾವಣಗೆರೆ ಜಿಲ್ಲೆ, 

- ದಾವಣಗೆರೆ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , 

ದಾವಣಗೆರೆ ಜಿಲ್ಲೆ, ದಾವಣಗೆರೆ 


ಪ್ರ . ಸಂ . ಕಾಅದಾ : ಕಾನಪ : ಸಿಆರ್ - 190 / 11 , ದಿನಾಂಕ 24ನೇ ಡಿಸೆಂಬರ್ 2011 


ಅರ್ಜಿದಾರರು : 
1. ಶ್ರೀಮತಿ ಯಾದಿಹಳ್ಳಿ ಮಂಜವ್ವ ಕೋಂ ಲೇಟ್ ಹನುಮಂತಪ್ಪ 
2 . ಕು|| ರೇಣುಕ ಬಿನ್ ಲೇಟ್ ಹನುಮಂತಪ್ಪ 9 ವರ್ಷ ವಯಸ್ಸು 
3. ಕು . ಕಾವೇರಿ ಬಿನ್ ಲೇಟ್ ಹನುಮಂತಪ್ಪ 7 ವರ್ಷ ವಯಸ್ಸು 
4. ರಮೇಶ್ ಬಿನ್ ಲೇಟ್ ಹನುಮಂತಪ್ಪ 4 ವರ್ಷ ವಯಸ್ಸು 
ಅಲಗಿವಾಡ ಗ್ರಾಮ , ಹರಪನಹಳ್ಳಿ ತಾಲ್ಲೂಕ್ 


ಪ್ರತಿವಾದಿಗಳು : 

1. ಎಲ್ ಆರ್. ಚಂದ್ರನಾಯ್ಕ ಬಿನ್ ರಾಮನ್ಯಾಯ 
ಟ್ರ್ಯಾಕ್ಟರ್ ಮಾಲೀಕರು, ನಂ . ಕೆಎ -17, ಟಿಎ - 7582, ಟಿ 
7583 , ಆನೇಕಲ್ ತಾಂಡ ಗ್ರಾಮ ಹರಪನಹಳ್ಳಿ ತಾಲ್ಲೂಕು 
2. ರಿ. ಅದರ್‌ಸೈಡ್ ಆಫೀಸರ್ ಇಷ್ಟೋ ಟೋಕಿಯ 
ಜನರಲ್ ಇನ್ಸುರೆನ್ಸ್ ಕ೦. ಲಿ. ಹುಬ್ಬಳ್ಳಿ, 


ವಿರುದ್ಧ 


ಪ್ರಕಟಣೆ 


ಶ್ರೀ /ಶ್ರೀಮತಿ (1) ಯಾಡಿಹಳ್ಳಿ ಮಂಜವ್ವ ( 2 ) ರೇಣುಕ (3) ಕಾವೇರಿ ( 4) ರಮೇಶ ಇವರುಗಳಾದ ನಾವು ಮೃತ ಯಾದಿಹಳ್ಳಿ ಹನುಮಂತಪ್ಪ 
ಇವರ ಹೆಂಡತಿ ಮತ್ತು ಮಕ್ಕಳು ಎಂದೂ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಯಾದಿಹಳ್ಳಿ 
ಹನುಮಂತಪ್ಪ ರವರು ಒಂದನೇ ಪ್ರತಿವಾದಿಗಳಾದ ಎಲ್.ಆರ್. ಚಂದ್ರನಾಯ್ಕ ಇವರ ಟ್ರಾಕ್ಟರ್ ರಲ್ಲಿ ಚಾಲಕ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ 
ಅಪಘಾತದಲ್ಲಿ ಮರಣ ಹೊಂದಿದರೆಂದೂ , ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು 
ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು 
ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ , ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು . ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಮತ್ತು ಆಯುಕ್ತರು , 

ಕಾರ್ಮಿಕ ನಷ್ಟ ಪರಿಹಾರ , ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕರ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , 

ದಾವಣಗೆರೆ ಜಿಲ್ಲೆ, ದಾವಣಗೆರೆ 


ಪ್ರಸಂ. ಕಾಅದಾ : ಕಾನಪ : ಸಿಆರ್ - 192 / 11 , ದಿನಾಂಕ 27ನೇ ಡಿಸೆಂಬರ್ 2011 


ಅರ್ಜಿದಾರರು : 
1. ಶ್ರೀಮತಿ ನುಸರತ್ ಉನ್ನೀಸಾ @ ಸುಸರತ್ ಕೋಂ ಲೇಟ್ 

ಫಿಯಾಜ್ 
2. ಸುಹೇಲ್ ಬಿನ್ ಲೇಟ್ ಫಯಾಜ್ 16 ವರ್ಷ ವಯಸ್ಸು 
3. ಸೈಯದ್ ಜಮೀರ್ ಬಿನ್ ಲೇಟ್ ಫಯಾಜ್ 13 ವರ್ಷ 

ವಯಸ್ಸು 
4. ಎಫ್ ಸುಮಯ್ಯ ಬಿನ್ ಲೇಟ್ ಫಯಾಜ್ 10 ವರ್ಷ ವಯಸ್ಸು 
5. ಸೈಯದ್ ಮೊಹಿದ್ದಿನ್ ಸಾಬ್ ಬಿನ್ ಸೈಯದ್ ಹಫೀಜಾ 
6., ಅಕ್ತರ್ ಉನ್ನೀಸಾ ಕೋಂ ಸೈಯದ್ ಮೊಹಿದ್ದಿನ್ 
ಸಾಬ್ ಮನೆ ನಂ .503 , ಎ ಬ್ಲಾಕ್ , ಆಟೋ ಚಾಲಕರ ಕಾಲೋನಿ, 
ದಾವಣಗೆರೆ 


ಪ್ರತಿವಾದಿಗಳು : 

1. ದಿಳ್ಳೆಪ್ಪ, ಎನ್ ಬಿನ್ ನಾಗಪ್ಪ ಆಟೋ ರಿಕ್ಷಾ 
ಮಾಲೀಕರು ನಂ . ಕೆಎ -17ಎ - 6614, 4ನೇ ಮೈನ್, 3ನೇ 
ಕ್ರಾಸ್, ವಿ. ನಿಧಿ ಟೈಲರ್ ಹಿಂಭಾಗ, ವಿನೋಬನಗರ , 
ದಾವಣಗೆರೆ. 
2. ವ್ಯವಸ್ಥಾಪಕರು, ರಿಲಯನ್ಸ್ ಜನರಲ್ ಇನ್ಸೂರೆನ್ಸ್ ಕಂ . 
ಲಿ, 11ನೇ ಮೇನ್ ರೋಡ್, 2ನೇ ಬ್ಲಾಕ್ , ಎಸ್. ಎಂ . 
ಟವರ್ , 2ನೇ ಮಹಡಿ, ಜಯನಗರ , ಬೆಂಗಳೂರು 


ವಿರುದ್ಧ 


೭೪೮ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಪ್ರಕಟಣೆ 
ಶ್ರೀ /ಶ್ರೀಮತಿ (1) ನುಸರತ್ ಉನ್ನೀಸಾ ( 2) ಸುಹೇಲ್ (3) ಸೈಯದ್ ಜಮೀರ್ ( 4) ಎಫ್ ಸುಮಯ (5) ಸೈಯದ್ ಮೊಹಿದೀನ್ ಸಾಬ್ (6) 
ಅಕ್ಟರ್‌ ಉನ್ನಿಸಾ ಇವರುಗಳಾದ ನಾವು ಮೃತ ಫಯಾಜ್ ಇವರ ಹೆಂಡತಿ ಮತ್ತು ತಂದೆ ತಾಯಿ ಎಂದೂ ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಫಯಾಜ್ ರವರು ಒಂದನೇ ಪ್ರತಿವಾದಿಗಳಾದ ದಿಳ್ಳಪ್ಪ ಇವರ ಆಟೋ ರಲ್ಲಿ ಚಾಲಕ ಆಗಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದೂ , ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ . ಈ ಸಂಬಂಧವಾಗಿ ಈ ಪ್ರಕಟಣೆಯ 
ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ 
ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ , ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ 
ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ 
ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಮತ್ತು ಆಯುಕ್ತರು, 
ಪಿ . ಆರ್ . 1423 

ಕಾರ್ಮಿಕ ನಷ್ಟ ಪರಿಹಾರ, ದಾವಣಗೆರೆ ಜಿಲ್ಲೆ , ದಾವಣಗೆರೆ 


PROCEEDINGS OF THE COMMISSIONER OF COMMERCIAL TAXES , (KARNATAKA ), BANGALORE 
CLARIFICATION UNDER SECTION 59 (4 ) OF THE KARNATAKA VALUE ADDED TAX ACT -2003. 


Sub : 


KVAT Act, 2003- Clarification under Section 59 (4) regarding rate of tax applicable 
on carton folding & gluing machine , and Packing Machine-regarding . 


Ref : 


Application dt. 25 -8- 2011 of M /s Dheemanth Engineering Works , Sunkadakatte , 
Bangalore-560091 . ( TIN : 29760356148) 


* * * 


In the application cited above, M /s Dheemanth Engineering Works, No . 14, 1 F Cross Road , Lakshman Nagar, Hegganahalli 
Main Road , Vishwaneedam Post, Sunkadakatte, Bangalore , has sought clarification regarding the rate of tax applicable on carton folding 
& gluing machine , and Packing Machine . 
2. Section 59(4 ) of the Karnataka Value Added , Tax Act, 2003 empowers the Commissioner of Commercial Taxes to clarify the 
rate of tax payable under the Act, if he considers it necessary or expedient so to do , for the purpose of maintaining uniformity in the work 
of assessments and collection of revenue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue. 
3 . Hence the following clarification is issued . 

CLARIFICATION NO . CLR . CR . 78 /11- 12, DATED 20 - 12 -2011. 


It is clarified that Carton folding and gluingmachine, and Packing machine covered by CET heading 8422 are liable to tax at 
14 % under Section 4(1)(b) of the Karnataka Value Added Tax Act ,2003. 

PRADEEP SINGH KHAROLA 

Commissioner of Commercial Taxes, 
P . R . No . 1381 

(Karnataka ), Bangalore . 
PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE 
CLARIFICATION UNDER SECTION 59 ( 4 ) OF THE KARNATAKA VALUE ADDED TAX ACT- 2003 . 

Sub: KVAT Act , 2003 -Clarification under Section 59(4 ) regarding rate of tax applicable on works contract 

under composition scheme-regarding . 


280 - a 


ಕರ್ನಾಟಕ ರಾಜ್ಯಪತ್ಯ ಗುರುವಾರ ಫೆಬ್ರವರಿ ೯ , ೨೦೧೨ 


285 


Ref: 


Application dt. 8 -9-2011 of Sri D . Nagaraja , Civil Engg. Contractor , Bangalore-560091. (TIN : 
29780286703) 


* 


* * 


In the application cited above , Sri D . Nagaraja , Civil Engg . Contractor, No. 123 , Balaji Layout, Byadarahalli, Vishwa Needam 
Post, Bangalore - 560091 has sought clarification regarding the rate of tax on works contract under composition scheme . 


e 


of as essments 


vnu 


mino 


It is 


a 


that the 


A 


Section 59(4 ) of the Karnataka Value Added , Tax Act, 2003 empowers the Commissioner of Commercial Taxes to clarify the 
rate of tax payable under the Act, if he considers it necessary or expedient so to do , for the purpose ofmaintaining uniformity in the work 
of assessments and collection of revenue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue. 
Hence the following clarification is issued . 

CLARIFICATION NO . CLR . CR . 120/11 -12, DATED 20 - 12 -2011. 
It is clarified that a dealer executing works contract opting composition scheme under section 15 (1) of the Karnataka Value 
Added Tax Act, 2003 is liable to pay composition amount at 4 % of the total consideration received or receivable for the works contract 
executed as per Notification No. FD 116 CSL 2006 (13),dated 31-3-2006 . 


3 . 


PRADEEP SINGH KHAROLA 


Commissioner of Commercial Taxes, 


P . R . No . 1382 


(Karnataka), Bangalore . 


PROCEEDINGS OF THE COMMISSIONER OF COMMERCIAL TAXES , (KARNATAKA), BANGALORE 
CLARIFICATION UNDER SECTION 12 (7) OF THE KARNATAKA TAX ON ENTRY OF 

Sub: KTEG Act, 1979- applicability of entry tax on Paraffin Wax- Clarification -regarding . 
Ref: Application dated Nil of M /s Deccan Traders, No. 7 -5 -203, Javahar Nagar , Raichur . 


* 


* 


* 


In the application cited above, M /s Deccan Traders, No . 7-5 -203, Javahar Nagar, Raichur-584103 has sought clarification 
regarding the applicability of entry tax on “ Paraffin Wax”. 


2 . 


Section 12 (7 ) of the Karnataka Tax on Entry of Goods Act, 1979 empowers the Commissioner of Commercial Taxes to clarify 


the rate of tax payable under the Act, if he considers it necessary or expedient so to do , for the purpose of maintaining uniformity in the 


work of assessments and collection of revenue . It is examined and found that the clarification requested by the petitioner is within the 


scope of the aforesaid provision and it is necessary that the clarification be issued for the purpose ofmaintaining uniformity in the work 


of assessments and collection of revenue . 


3 . 


Hence the following clarification is issued . 


CLARIFICATION NO . KTEG /CLR . CR -09/ 11 - 12, DATED 16 - 12 - 2011 . 


It is clarified that “ Paraffin Wax" is not liable to entry tax under the Karnataka Tax on Entry of Goods Act, 1979. 


PRADEEP SINGH KHAROLA 


Commissioner of Commercial Taxes, 


P . R . No . 1383 


(Karnataka), Bangalore. 


೭೫೦ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯ , ೨೦೧೨ 

ಭಾಗ - ೩ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಇವರ ನ್ಯಾಯಾಲಯದಲ್ಲಿ 

ಸಂಖ್ಯೆ : ಡಬ್ಲೂಸಿಎ:ಎಸ್ ಆರ್ - 11 , ದಿನಾಂಕ : 15 -12 - 2011. 

- -: ಪ್ರಕಟಣೆ : 


ಅರ್ಜಿದಾರರು 


ಪ್ರತಿವಾದಿಗಳು 


ಶ್ರೀಮತಿ ಹೊನ್ನಾಮ್ಮಾ, ಶ್ರೀ ಹೆಚ್.ವಿ . ನಾಯ್ಕ 
ನಿರ್ವಾಹಕರ ಸಂಖ್ಯೆ : 1048, ಕಾರವಾರ ಘಟಕ 
ವಿಳಾಸ : ಸೂರ್ವೆ ಅಂಚೆ ಬಾಸ್ಕೋಡ, ಅಂಕೋಲಾ 


ವಿಭಾಗೀಯ ನಿಯಂತ್ರಣಾಧಿಕಾರಿ ವಾಕಾರಾರಸಾಸಂ, ಉಶ. 
ವಿಭಾಗ, ಶಿರಸಿ 


_ 0 


ಶ್ರೀಮತಿ/ ಶ್ರೀ ಹೆಚ್. ವಿ . ನಾಯ್ಕ , ನಿರ್ವಾಹಕರು, ಇವರು ಅಂಕೋಲಾ ಹತ್ತಿರ ಅಪಘಾತ ಇವರ ಮರಣದ ಪ್ರಯುಕ್ತ ಪರಿಹಾರ ಕೋರಿ ಈ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. 

ಮೃತ ಶ್ರೀ ಹೆಚ್ . ವಿ . ನಾಯ್ಕ ಇವರು ಪ್ರತಿವಾದಿಗಳಾದ ಕೆ.ಎಸ್. ಆರ್. ಟಿ .ಸಿ . ಶಿರಸಿ ಇವರಲ್ಲಿ ನಿರ್ವಾಹಕ ಎಂದು ಕೆಲಸ ನಿರ್ವಹಿಸುತ್ತಿದ್ದಾಗ 
ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದರೆಂದು ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. 

ಈ ಸಂಬಂಧ ಸಂಬಂಧಪಟ್ಟವರಿಗೆ ಹಾಗೂ ಸಾರ್ವಜನಿಕರಿಗೆ ಈ ಪ್ರಕಟಣೆಯ ಮೂಲಕ ತಿಳಿಯಪಡಿಸುವುದೇನೆಂದರೆ ತಮ್ಮ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಇಲ್ಲವೇ ಬೇರೆ ಶಾಸನಬದ್ಧ ವಾರಸುದಾರರೆಂದು ಪರಿಗಣಿಸಬೇಕೆಂದು ಇಚ್ಚಿಸಿದ್ದಲ್ಲಿ ಅಂಥವರು ಈ ಪ್ರಕಟಣೆಯು ಪ್ರಕಟವಾದ 
30 ದಿವಸಗಳೊಳಗಾಗಿ ಆಕ್ಷೇಪಣೆಯನ್ನಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು 
ಮಾನ್ಯ ಮಾಡಲಾಗುವುದಿಲ್ಲ. 
ಪಿ. ಆರ್ . 1386 

ನಾಗರಾಜ ಹೆಚ್. ಎಂ . 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ 
ಪರಿಹಾರ ಆಯುಕ್ತರು , ಉತ್ತರ ಕನ್ನಡ ಜಿಲ್ಲೆ 

ಕಾರವಾರ. 
PROCEEDINGS OF THE COMMISSIONER OF COMMERCIAL TAXES , (KARNATAKA), BANGALORE 
CLARIFICATION UNDER SECTION 59 ( 4 ) OF THE KARNATAKA VALUE ADDED TAX ACT - 2003. 

Sub : KVAT Act , 2003- Clarification under Section 59 (4 ) regarding the rate of tax 

applicable on certain commodities-reg . 
Ref: Application dated : 18 -4 -2011 of M /s Forbin Poly Glass, West of Jayanagar, 

Bangalore -560082 . TIN : 29210324798. 


* 


* * 


In the application cited above , M /s Forbin Poly Glass , Post Box No. 8207 , No . 26 , M .M . Industrial Estate. New K .R . Road , 
West of Jayanagar, Bangalore-560082 has sought clarification regarding the rate of tax applicability on certain commodities. 

2 . Section 59 (4 ) of the Karnataka Value Added Tax Act , 2003 empowers the Commissioner of Commercial Taxes to clarify the 
rate of tax payable under the Act, if he considers it necessary or expedient so to do , for the purpose ofmaintaining uniformity in the work 
of assessments and collection of revenue. It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue . 
3. Hence the following clarification is issued. 

CLARIFICATION NO. CLR . CR - 24/11 -12, DATED 20 -12- 2011 . 
It is hereby clarified that the rates of tax applicable on the following goods are as indicated under : 
Sl.No . Name of the Commodity 

Rate of tax /Section 


1, 


Back Packs (Bags) 


14 % under Section 4 ( 1) (b ) of the KVAT Act, 2003 


2. 


Chains 


14 % under Section 4 ( 1)(b ) of the KVAT Act, 2003 


2007 - 2 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


2330 


- 3 . 


Lights 


14 % under Section 4 (1)(b) of the KVAT Act, 2003 


Mosquito Net 


14 % under Section 4 (1)(b ) of the KVAT Act, 2003 


Converta Cot 


14 % under Section 4(1)(b) of the KVAT Act 2003 


6 . 


Small Hard Ice (Ice Coolers ) 


14 % under Section 4 ( 1) (b ) of the KVAT Act, 


Toilet Large Flush 


14 % under Section 4 (1 )(b ) of the KVAT Act 


Stove 


14 % under Section 4 ( 1) (b ) of the KVAT Act 


9 . 


Ice Sub Hard Large (Ice Coolers) 


14 % under Section 4 ( 1)(b ) of the KVAT Act 


10 . 


Aluminum Bottle 


5 % as per Sl.No. 7 of the table in the Notification No. FD 
115 CSL 2007 (10) Dated : 30 - 3- 2007 . 


Woollen Blanket 


5 % as per Entry 78 (3) of the Third Schedule to the KVAT 
Act 2003. 


12 . 


Airbed 


14 % under Section 4 ( 1)(b ) of the KVAT Act, 2003 


13 . 


Camp Pad Self-Inflating Pillow 


14 % under Section 4 (1)(b) ofthe KVAT Act, 2003 


14 . 


Sleeping bag 


14 % under Section 4 (1)(b) of the KVAT Act 


15 . 


Coolers of different kinds 


14 % under Section 4 ( 1) (b ) of the KVAT Act 


16 . 


Jugs 


5 % as per Entry 5 of the Third Schedule to the KVAT Act 
2003 


17 . 


Water Carrier 


5 % as per Sl. No. 145 of the table in the Notification No . 
FD 197 CSL 2005 (6 ) Dated : 30 - 4- 2005 . 


18 . 


Binocular 


14 % under Section 4 (1)(b) of the KVAT Act, 2003 


19 . 


Whistle 


14 % under Section 4 ( 1)(b) of the KVAT Act 
14 % under Section 4 (1)(b) ofthe KVAT Act 


20 . 


Compass Map 


PRADEEP SINGH KHAROLA 

Commissioner of Commercial Taxes, 
P . R . No. 1387 

(Karnataka ), Bangalore . 
PROCEEDINGS OF THE COMMISSIONER OF COMMERCIAL TAXES, (KARNATAKA ), BANGALORE 
CLARIFICATION UNDER SECTION 59 (4 ) OF THE KARNATAKA VALUE ADDED TAX ACT- 2003 . 

Sub: KVAT Act, 2003 -Clarification under Section 59(4 ) regarding tax implication of oral 

contraceptives - reg. 


Ref: 


Application dt. 25 - 8 - 2011 of M /s Ontop Pharmaceuticals Pvt. Limited , Bangalore 
560099. ( TIN : 29730064144 ). 


* 


* * 


In the application cited above , M /s Ontop Pharmaceuticals Pvt. Limited, No. 9D -Bommasandra Industrial Area , Hosur Road , 
Bangalore -560099 has sought clarification as to whether Oral Contraceptive fall under entry 17 of First Schedule to the Karnataka Value 
Added Tax Act, 2003. 


೭೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ- ೩ 


2. Section 59(4 ) of the Karnataka Value Added , Tax Act, 2003 empowers the Commissioner of Commercial Taxes to clarify the 
rate of tax payable under the Act, if he considers it necessary or expedient so to do , for the purpose ofmaintaining uniformity in the work 
of assessments and collection of revenue. It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining uniformity in the work of 
assessments and collection of revenue . 
1. Hence the following clarification is issued. 

CLARIFICATION NO . CLR. CR. 112/11 -12, DATED 20-12- 2011 . 


It is clarified that a Oral Contraceptives also fall under entry 17 of First Schedule to the Karnataka Value Added Tax Act, 2003 
and exempted from tax. 


PRADEEP SINGH KHAROLA 


Commissioner of Commercial Taxes, 
P. R. No . 1388 

(Karnataka), Bangalore . 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ “ಕಂದಾಯ ಭವನ ” ತುಮಕೂರು ಜಿಲ್ಲೆ, ತುಮಕೂರು 

ಸಂಖ್ಯೆ : ಕಾತು : ಕಾಪಕಾ:ಸಿಆರ್:50 / 2011 , ದಿನಾಂಕ : 19 - 12 - 2011 . 

- - : ಪ್ರಕಟಣೆ : 
ಅರ್ಜಿದಾರರು 

ಪ್ರತಿವಾದಿಗಳು 
1. ಭಾಗ್ಯಮ್ಮ ಹೆಚ್. ಬಿ. ಪತಿ : ಲೇಟ್ ಎಮ್ ಬಸವರಾಜು, | 1. ಕುಮಾರ ಸ್ವಾಮಿ ತಂದೆ : ಬಿ . ಮರಿಯಪ್ಪ ವಯಸ್ಸು : 
ವಯಸು 28 ವರ್ಷ 

46 ವರ್ಷ 
2. ಲಕ್ಷಿತಾ ತಂದೆ : ಲೇಟ್ ಎಮ್ ಬಸವರಾಜು ವಯಸ್ಸು 05 

ವಿಳಾಸ : ಭೀಮಸಂದ್ರ ಪಾಳ್ಯ ವಿಲೇಜ್, 
ವರ್ಷ 

ಎಸ್.ಎಸ್.ಎಮ್. ಸಿ. ಪೋಸ್ಟ್, ಬೆಳ್ಳಾವಿ ರಸ್ತೆ , ಕಸಬ 
3. ಭೂಮಿಕ ತಂದೆ : ಲೇಟ್ ಎಮ್. ಬಸವರಾಜು 2 ಮತ್ತು 3ನೇ 

ಹೋಬಳಿ , ತುಮಕೂರು ತಾಲ್ಲೂಕು. 
ಅರ್ಜಿದಾರರು ಅಪ್ರಾಪ್ತರಾಗಿದ್ದು ಅವರ ಪರವಾಗಿ ಅವರ 2 . ದಿ ಮ್ಯಾನೇಜರ್ ಓರಿಯಂಟಲ್ ಇನ್ಟ್ಯೂರನ್ ಕಂ . ಲಿ., 
ಸ್ವಾಭಾವಿಕ 

ಬ್ರಾಂಚ್ ಆಫೀಸ್, ಟಿಜಿಎಂಎ ಬಿಲ್ಲಿಂಗ್ 1ನೇ ಮಹಡಿ 
ಸಂರಕ್ಷಕರಾದ ತಾಯಿ 1ನೇ ಅರ್ಜಿದಾರರು ಪ್ರತಿನಿಧಿಸುವರು. 

ಜೆ. ಸಿ. ರಸ್ತೆ, ತುಮಕೂರು ಟೌನ್. 
4 . ಬಿ. ಮರಿಯಪ್ಪ ತಂದೆ : ಲೇಟ್ ಕರಿಯಪ್ಪ ವಯಸ್ಸು 70 ವರ್ಷ 
5. ಸರ್ವಮಂಗಳ ಪತಿ : ಬಿ. ಮರಿಯಪ್ಪ ವಯಸ್ಸು 55 ವರ್ಷ 

ವಿಳಾಸ : ಭೀಮ ಸಂದ್ರ ಪಾಳ್ಯ ವಿಲೇಜ ಬೆಳ್ಳಾವಿ ರಸ್ತೆ, ಕಸಬ 
ಹೋಬಳಿ, ತುಮಕೂರು ತಾಲ್ಲೂಕು 


1ನೇ ಅರ್ಜಿದಾರರ ಪತಿ ಲೇಟ್ ಎಂ . ಬಸವರಾಜು ಎಂಬುವವರು 1ನೇ ಪ್ರತಿವಾದಿಯ ಟ್ರಾಕ್ಟರ್ ಟೈಲರ್ ಸಂ . ಕೆಎ - 06 - ಎ - 1381/82 ಟ್ರ್ಯಾಕ್ಟರ್ 
ಟೈಲರಿನಲ್ಲಿ ಚಾಲಕರಾಗಿ ಕರ್ತವ್ಯನಿರ್ವಹಿಸುತ್ತಿದ್ದಾಗ ಕರ್ತವ್ಯದ ವೇಳೆಯಲ್ಲಿ ದಿನಾಂಕ : 9 -11 - 2011 ರಂದು 3.30 ಗಂಟೆಗೆ ಆದ ಅಪಘಾತದಲ್ಲಿ 
ಮೃತಪಟ್ಟಿರುತ್ತಾರೆಂದು ತಿಳಿಸಿ ಈ ನ್ಯಾಯಾಲಯಕ್ಕೆ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆ 
ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ 
ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಮ್ ಅರ್ಜಿಯ ಬಗ್ಗೆ ಮುಂದಿನ 
ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಎ . ಪಿ. ಪುಂಡಲೀಕರಾವ್ , 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ 
ಪಿ . ಆರ್ . 1389 

ಪರಿಹಾರ ಆಯುಕ್ತರು , ತುಮಕೂರು ಜಿಲ್ಲೆ ತುಮಕೂರು. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯, ೨೦೧೨ 


೭೫೩ 


ಕಾರ್ಮಿಕ ಇಲಾಖೆ. 
179 ಸ್ವೀಮರ 2011 , ಬೆಂಗಳೂರು ದಿನಾಂಕ : 24 - 11 - 2011 . 

ಅಧಿಸೂಚನೆ 
ದಿನಾಂಕ : 5 -10 - 2007 ರಂದು ಹೊರಡಿಸಿರುವ ಅಧಿಸೂಚನೆ ಸಂ : ಕಾಇ 124 ಸ್ವೀಮರ 2007 ನ್ನು ಭಾಗಶಃ ಮಾರ್ಪಡಿಸಿ, ಕಾರ್ಮಿಕ 
ಸಚಿವಾಲಯದ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಾದ ಪೀಠಾಧಿಕಾರಿ -1, ಪೀಠಾಧಿಕಾರಿ -2 , ಪೀಠಾಧಿಕಾರಿ - 5 ಹಾಗೂ ಪೀಠಾಧಿಕಾರಿ - 6 ರವರು ಕೇಂದ್ರ 
ಮಾಹಿತಿ ಹಕ್ಕು ಕಾಯ್ದೆ 2005ರ ಅಡಿ ಒದಗಿಸುವ ಮಾಹಿತಿಗೆ ಸಂಬಂಧಿಸಿದಂತೆ ಈ ಕಾಯ್ದೆಯ ಸೆಕ್ಷನ್ 19(1) ರ ಅಡಿಯಲ್ಲಿ ಸರ್ಕಾರದ ಜಂಟಿ 
ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ ಇವರನ್ನು ಮೇಲ್ಮನವಿ ಅಧಿಕಾರಿಯನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ. ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಾದ ಪೀಠಾಧಿಕಾರಿ -3 , ಪೀಠಾಧಿಕಾರಿ - 4 ಹಾಗೂ ಪೀಠಾಧಿಕಾರಿ - 7 ರವರು ಒದಗಿಸುವ ಮಾಹಿತಿಗೆ 
ಸಂಬಂಧಿಸಿದಂತೆ ದಿನಾಂಕ : 5 - 10 - 2007 ರ ಅಧಿಸೂಚನೆಯಲ್ಲಿ ನಿಗದಿಪಡಿಸಲಾದಂತೆ ಸರ್ಕಾರದ ಉಪ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ ಇವರು 
ಮೇಲ್ಮನವಿ ಅಧಿಕಾರಿಯಾಗಿ ಮುಂದುವರೆಯುತ್ತಾರೆ. 

ಜಿ. ಎಸ್. ನಾರಾಯಣಸ್ವಾಮಿ , 
ಪಿ. ಆರ್ . 1400 

ಸರ್ಕಾರದ ಕಾರ್ಯದರ್ಶಿ , 
ಕಾರ್ಮಿಕ ಇಲಾಖೆ 


IN THE COURT OF COMMISSIONER FOR WORKMEN S COMPENSATION BIDAR . 


No . LOB/WCA/ Cr°F 61/ 2011 


Applicants : 


Respondents : 


1. 


Sabeera Begum W / o late. Md. Aziz , age : 34 yrs, 
Occup : household R / o Dargah Abul Faiz , Faizpura, 
Bida and 2 others . 


Vaijinath S /o Pundalik 
Age :Major Occup : Business, R /o Mangalpeth , 
Bidar. 
The Manager, National Insurance Co . Ltd ., Bidar. 


2. 


PROCLAIMATION 


Sri/Smt : Sabeera Begum W /o. Late Md. Aziz , R /o Faizpura , Bidar, have /has filed application in this court claiming 
compensation stating that Late : Md. Aziza ,was working as Driver, under the Respondent No. 1, he met with an accident arising out of 
and during the course of employment as a result he died on : 19-8 -2009. 


Wherefore, it is hereby notified for the information of these concerned that other dependents if any may file their claim 
application and objections within 30 days from the date of publication of this proclaimation , if no applications on objections are received 
within the specified date the court will proceeded further in the matter . 

Commissioner for Workmen s 
P . R . 1401 

Compensation , Bidar. 


IN THE COURT OF COMMISSIONER FOR WORKMEN S COMPENSATION BIDAR . 


No . LOB /WCA /Cr-. F 62/2011 


Applicants : 


Respondents : 


Raziya Begum W /o Late . Mahboob sab . Age : 40 yrs Occup : 
Household , R /o Basava kalyan , Dist. Bidar and 4 others 


1. Md. Hyder S/o Md. Hafiz Ali, age : major, Occup : 

Transport business , R/o H. No. 11 -1 -g2 , Aghapura 

Hyderabad (A .P .) 
2. The Authorised Signatory, Chaolamandal M . S. 

General Insurance Co ., Ltd. Chennai. 


೭೫೪ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


PROCLAIMATION 
Sri/Smt : Raziya Begum W /o. Late Mahboob Sab , R /o Basava kalyan , Dist . Bidar, have/has filed application in this court 
claiming compensation stating that Late : Mahboob Sab . working as Driver , under the Respondent No . 1, he met with an accident arising 
out of and during the course of employment as a result he died on : 30 -6 - 2011 . 

Wherefore , it is hereby notified for the information of these concerned that other dependents if any may file their claim 
application and objections within 30 days from the date of publication of this proclaimation , if no applications on objections are received 
within the specified date the court will proceeded further in thematter. 

Commissioner for Workmen s 
P . R . 1402 

Compensation , Bidar. 


ಕಂದಾಯ ಇಲಾಖೆ. 
ಸಂಖ್ಯೆ : ಆ‌ಡಿ 139 ಎಲ್‌ಜಿಎ 2011 , ಬೆಂಗಳೂರು ದಿನಾಂಕ : 23 - 12 - 2011 . 

ಅಧಿಸೂಚನೆ 


ನಮೂನೆ- 29 


68ನೇ ಪ್ರಕರಣದ (5) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (1) ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸದರಿ ಪ್ರಕರಣದ (1) ನೇ ಉಪ- ಪ್ರಕರಣದ ಮೇರೆಗೆ ಹೊರಡಿಸಿದ ಸಂಖ್ಯೆ : ಎಲ್ ಎನ್‌ಡಿ/ಪಿಡಿಆರ್ - 253 /07 - 08, ದಿನಾಂಕ : 20 -3 -2008ರ 
ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ಧಿಷ್ಟ ಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟ ಪಡಿಸಿದ ಖರಾಬು ಜಮೀನು ಸಾರ್ವಜನಿಕರ 
ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲೆಗಳನ್ನು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ 
ತರುವಾಯ , ಸರ್ಕಾರಿ ರಸ್ತೆ ಸೊರಂಬೇಕು ಎಂಬ ಬಿ ಖರಾಬು ಜಮೀನಿನ ಮೇಲಣ ಸಾರ್ವಜನಿಕ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು 
ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 


ಜಮೀನು ಇರುವ ಭಾಗ 


ತಾಲ್ಲೂಕು 


ಕೋಣಾಜೆ 
ಮಂಗಳೂರು 
ದಕ್ಷಿಣ ಕನ್ನಡ 


ಜಿಲ್ಲೆ 


ಸದರಿ ಭಾಗದ ವರ್ಣನೆ 


ಲೋಕಲ್ ಫಂಡ್ ರಸ್ತೆ, (ರಸ್ತೆ ಸೊರಂಬೋಕು) 


ಸರಿ ಸುಮಾರು ವಿಸ್ತೀರ್ಣ 


0 -20 ( ಸ. ನಂ . 137) 


ಮೇರೆಗಳು 


ಪೂರ್ವಕ್ಕೆ ಸ. ನಂ . 137 ರಲ್ಲಿ ಅಂಶ 
ಪಶ್ಚಿಮ : ಸ. ನಂ . 150ರ ಅಂಶ 
ಉತ್ತರಕ್ಕೆ : ಸ. ನಂ . 137ರ ಅಂಶ 
ದಕ್ಷಿಣಕ್ಕೆ : ಸ. ನಂ . 137ರ ಅಂಶ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಲ್ . ಕೃಷ್ಣಪ್ಪ, 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ . ಮಂ . - 2 ) 


ಪಿ . ಆರ್ . 1405 


200 - 2 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


23593 


OFFICE OF THE SPECIAL ADDITIONAL LAND ACQUISITION 


OFFICER BANAGALORE DEVELOPMENT AUTHORITY BANGALORE 


NOTIFICATION UNDER SECTION 16(2) OF LAND ACQUISITION ACT 1894 


NO .BDA/SALAO /PR/ C5 /169/2011- 12 , DATED : 


The landsmentioned below has been acquired under FINAL NOTIFICATION No.HUD /292/MNX /93 DATED.19/ 10 /1994 which 
was published in the Karnataka Gazette Dated. 19/ 10 / 1994 in pages No.01 to 31, Part- IX No. 886 No.UDD /434 /MNX /97 Dated : 
12/09 /1997 in Pages 04 Part III- 1 the formation of “ JAYAPRAKSH NARAYAN NAGAR VIII STAGE ” possession of the lands of the 
following Survey numbers have been taken on the dates shown below . The facts of same is published under section 16 (2) of the Land 
Acquisition Act, (Karnataka Extension amendment Act 17 of 1961) and under section 36 of the BDA Act 1976 for the information of 
public . 


District :Bangalore 


Taluk : South 


Hobli:Uttarahalli 


Village: Kothnur 


SCHEDULE 


Extent Acquired 


Sl. No. 


L .A .C No. 


Sy . No. 


Date of taking Over 
Possession of Land 


A - G 


1 / 93 -94 


3 / 1 


0 - 35 


22/04 /1998 


2 /93 - 94 


3 /2A 


1 - 09 


06 /09 /1999 


3 /93 - 94 


3/ 2B 


0 - 06 


20/04 /1998 


4 / 93 - 94 


1- 26 


18 /04 / 1998 


7 / 93- 94 


3 - 26 


20 /04 / 1998 


8 /93 - 94 


01- 25 


28 /02 / 1997 


12/94 - 95 


14 /1 


3 -01 


20 /07/2010 


13/94 -95 


14 /2 


1 - 10 


20 /07 /2010 


14 /94- 95 


15 /1A 


1 -08 


13 /12 / 1999 


15 /94- 95 


15 / 1B 


2 - 16 


06 /09/1999 


16 /94 - 95 


15 / 1C 


2 - 12 


06 /09 /1999 


17 / 94- 95 


15 /2 


1 - 37 


20 /07 /2010 


18 / 94 - 95 


16 / 1 


1 - 30 


18 / 12 /2000 


20 /94 -95 


3 - 22 


ūĀco 


16/3 


29 /03/ 1996 


21/94 - 95 


16 /4 


0 - 16 


16 /06 /2006 


22 /94 - 95 


17 / 1 


3 - 00 


13/12/ 1999 


24 / 94 - 95 


20 / 1 


0 - 18 


20/04 /1998 


18 


25 /94 - 95 


20 /2A 


1 -08 


09 /08 /1996 


೭೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


Extent Acquired 


Sl. No. 


L .A .C No . 


Sy . No. 


Date of taking Over 
Possession of Land 


A - G 


19 


26/ 94 -95 


20/2b 


1 - 02 


09 /08/1996 


27 /94- 95 


20 / 3 


0- 24 


03 / 02 /1996 


28/94-95 


20/ 4 


01 -14 


03/ 02/ 1996 


29/94 -95 


20/5 


1 - 02 


20 /04/1998 


30/94 - 95 


20 / 6 


3 - 32 


18/ 04 /1998 


31/ 94 - 95 


20/ 7 


1-18 


03 /02/1996 


32/94- 95 


20/ 8 


0 - 28 


03 /02/1996 


33/ 94 -95 


20 /9 


0 -16 


03/ 02/1996 


34/94- 95 


21 /1. 


2 - 30 


03 / 02 /1996 


35/94- 95 


21 / 2 


4 - 24 


09 / 08 /1996 


29 


36 /94- 95 


21 / 3 


1 - 08 


03/02/1996 


37/ 94 - 95 


22 


3 - 34 


03 /02 /1996 


38/94- 95 


23 


3 - 26 


03/ 02 /1996 


39 /94- 95 


6 - 31. 


03/02/1996 


40/ 94 -95 


25/1 


4 - 30 


16 /01 / 1997 


41/ 94 - 95 


25 / 2A 


5 - 27 


30/ 04/ 1997 


42/94- 95 


25 / 2B 


1- 20 


03/02/1996 


43/ 94 - 95 


26 / 1 


2 - 20 


03 /02/1996 


44 /94- 95 


26 / 2 


2 - 05 


03 /02 /1996 


45 /94- 95 


26 / 3 


2 - 11 


03/ 02 /1996 


47/94 - 95 


21 . 


3 -04 


28/02 /1997 


52/94- 95 


30 


8- 20 


20 /07/2010 


60/94 - 95 


31/ 8 


2 - 00 


20/ 07 / 2010 


61/94- 95 


31 / 9/ 


1 -15 


05 / 02/ 2002 


62/94 -95 | 


31/ 10 


1- 00 


20/ 07 /2010 


65/94 -95 


32 / 3 


6 - 38 


13/12/1999 


66/94- 95 


32 / 4 


0 - 09 


13/12/1999 


67/94 - 95 


32/ 5 


0 - 08 


13 /12/1999 


68/ 94 - 95 


33 /1 


6 - 07 


03/ 02 /1996 


69 / 94 - 95 | 


33/ 2 


6 - 00 


03 /02/1996 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೫೭ 


Extent Acquired 


Sl. No. 


L .A .C No . 


Sy . No. 


Date of taking Over 
Possession of Land 


A -G 


75/ 94- 95 


36/1 


2- 30 


23/ 01/ 2002 


76/ 94 - 95 


36/ 2 


0 - 38 


29/ 3 /1996 


77/94-95 


36 / 3 


0 -16 


29/ 3/1996 


79 /94 - 95 


36/ 5 


1 -14 


29 / 3/1996 


81 /94- 95 


36 /7 


1 - 10 


20 - 07 - 2010 


82/94 -95 


36/ 8 


1 -25 


12-07 - 2001, 


83/94 -95 


37/1A 


2 - 00 


29/ 3/ 1996 


84/94- 95 


37 /1B 


2 - 22 


29 / 3 /1996 


86/94- 95 


38/1 


4 -14 


28 /2 /1997 


87 /94 - 95 


38/2 


1 - 00 


29 / 3/1996 


93 /94- 95 


42 


4 - 27 


27 / 8/1996 


94 / 94 - 95 


43 


20 -18 


27 / 8/1996 


96/94- 95 


45 / 1 


6 - 05 


20 - 04 -1998 


97/94- 95 


45 / 2 


6 -05 


30/ 4 /1997 


112/ 94- 95 


60 /13A 


0 - 36 


25 - 02 -2000 


113 /94 - 95 


60/ 13B 


0 -31. 


25 - 02- 2000 


115/ 94 - 95 


60/14 


0 - 09 


25- 02- 2000 


120/ 94 - 95 


7712 


1 - 38 


26 - 02 -1996 


121 / 94 - 95 


78/ 1 


2 -15 


30/6 /1997 


124 /94 - 95 


80/ 2A 


09 - 01 


08/10/1997 


125 / 94- 95 


80/ 2B 


0 - 21 


03 / 02 /1999 


127 /94 - 95 


81/2A 


1 -20 


03/ 02/1999 


131 /94- 95 


81 /2E 


7 - 36 


30/ 6 /1997 


143/ 94 -95 


87 


23 -00 


20/10/ 2009, 


146/ 94- 95 


90/ 2 


4 -19 


25 - 02 -2000 


150 / 94 -95 


98/ 2 


1 - 08 


25-02-2000 


166/ 94 - 95 


121 /12 


01 - 36 


25- 02- 2000 


167 / 94 -95 


121/ 13 


03 - 21 . 


25 - 02 -2001 


170/ 94- 95 


123/ 2 


0 -27 


25/02 /2000 


173 /94 - 95 


125 / 2A 


0- 38 


26 / 6/1998 


೭೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


Extent Acquired 


Sl. No. 


L. A. C No . 


Sy . No . 


Date of taking Over 
Possession of Land 


A - G 


174/94 - 95 


125/ 2B 


1 - 00 


26/ 6/1998 


176/ 94 - 95 


126/ 2 


3 - 12 


25 - 02 - 2000 


177/ 94- 95 


149 


1 - 30 


19- 07 -2000 


178/ 94 - 95 


153 / 2 


3 - 36 


25 - 02 - 2000 


197 /94 - 95 


157 /5 


8 - 08 


13-12 -1999 


199 /94- 95 


159/1. 


3-24 


26 / 6/ 1998 


200/ 94 - 95 


159 / 2 


1 - 36 


26 /06 /1998 


201 / 94- 95 


160/ 1 


1 - 31 


13/12/1999 


88 


202 / 94 - 95 


160/ 2 


1 - 25 


25- 02-2000 


203/ 94- 95 


161 /1A 


1 - 34 


25-02-2000 


204 /94 - 95 


161 / 1B 


1 - 06 


25 - 02 -2000 


205 /94 - 95 


161 /1C 


1 - 02 


25 - 02 -2000 


208/ 94 - 95 


161/ 4 


0 - 36 


25 - 02 -2000 


211 /94 -95 


16714 


0 - 25 


30 / 6/1997 


212/ 94 - 95 


167/ 5 


0 - 05 


30 /6 /1997, 


213/ 94 - 95 


167 / 6 


0 - 07 


30/ 6 /1997 


214/94 -95 


167/ 7 


0 - 04 


30/6/1997 


215 / 94 - 95 


168 


06 - 08 


20/4 /1998 | 


216 /94 - 95 


169 /1 


02 - 09 


04 - 06 - 2008 


99 


217 /94 - 95 


169 / 2 


06 -03 


30 - 04 -1998 


100 


218/94 - 95 


169/ 3 


1 -20 


04 - 06 - 2008 


101 


219/ 94 - 95 


169 / 5 


4 -10 


04 - 06 - 2008 


102 


220/ 94- 95 


171 / 1 


3 - 09 


29 / 3 /1996 


103 


224/94-95 


171 / 4 


1 - 20 


13/12/1999 


104 


225 / 94 - 95 


171/ 5 


1- 20 


13/12/1999 


105 


226/ 94- 95 


17271 


0 - 04 


30 / 6 /1997 


106 


227 /94- 95 


172 / 2 


01 - 25 


13-12- 1999 


107 


229/94 -95 


172/ 4 


02 - 13 


13 - 12 - 1999 


108 


230 / 94- 95 


172/ 5 


0 - 32 


13 - 12 - 1999 


109 


231 / 94- 95 


172/ 6 


0 - 23 


13-12- 1999 


237 - a 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


2356 


Extent Acquired 


Sl. No. 


L .A .C No. 


Sy . No . 


Date of taking Over 
Possession of Land 


A - G 


110 


240 /94 -95 


176 /1 


02- 35 


25 /2/2000 


111 


242/94 - 95 


177 /1 


0 - 10 


18 /5 /1999 


112 


247 /94 - 95 


179 /2 


17 -00 


06 /02 /2001 


Special Additional Land Acquisition Officer 
Bangalore Development Authority , Bangalore. 


PD - 193 


Office of the Land Acquisition Officer, BDA., Bangalore 


No: BDA/LAO /818 /11- 12 dated 15 - 12- 2011 


Notification Under Section 16 (2 ) of the Land Acquisition Act 1894 


The lands mentioned below have been acquired ( 1) as per Notification No: HMA/ 19 /MNJ/70 dated 27 /5/ 1970 published in 
the Karnataka Gazette dated :27/5 /70 for the formation of layout called "Sarakki layout.” 

In exercise of the powers conferred under sub section (2) of the section 16 of the land acquisition Act (Karnataka Extension 
and Amendment Act 1961) it is hereby notified for the information of General Public that the properties noted in the scheduled below 
have been acquired and taken possession by my predecessor from owners for formation of " Sarakki layout" by the BDA., Kumara 
park West , Bangalore - 560 020 and the same vest with BDA, Bangalore free from all encumbrance . The Public are hereby informed 
that they should restrain form entering into any kind of transaction with the Khatedars of the Survey Number noted below : 


Name of the Taluk :-Bangalore South 


Hobli:- 1) Uttarahalli 

2 ) Begur 


Village :- 1) Sarakki 

2) Sarakki Agrahara 
3 ) Marenahalli 
4) N .S .Palya 
5 ) Bilekanahalli 


Village :- Sarakki 


Sl.no 


Name of the village 


LAC No 


Sy no 


Extent 


Date of taking Possession 

ofLand 


Sarakki 


8 /70 - 71 


6 / 1A 


4 - 24 


28 /4 /72 


Sarakki 


9 /70 -71 


6 /1B1 


3 -29 


5 /4 /72 


Sarakki 


15 /70 -71 


7 /1 


2-31 


8 /11/71 


Sarakki 


21/70 -71 


9/2 


2 - 24 


29 /7 /71 


Sarakki 


23 /70- 71 


6 - 30 


15 /7 /72 


Sarakki 


25 /70 -71 


15 / 1 


1 - 23 


19 / 7 /72 


Sarakki 


35 /70 -71 


18 / 2 


1 - 12 


1/2 /75 


Sarakki 


39 /70 -71 


19 


3 - 35 


1 / 2 /75 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


XJ27 - a 


Sl.no 


Name of the village 


LAC No 


Sy no 


Extent 


Date of taking Possession 

of Land 


9 . 


Sarakki 


47 /70 -71 


20 /4 


2 - 17 


28 / 10 /72 


Sarakki 


61/70 - 71 


47 


0 - 26 


10 /7 /72 


Sarakki 


55/70 -71 


43 


4 -02 


18 /01/73 


Sarakki 


84/70 -71 


56 /5 


5 - 16 


28 /6 /73 


Sarakki 


88 /70 -71 


58/ 1 


3 -02 


28 / 10 /83 


Sarakki 


95 /70 - 71 


60/3 


1 - 37 


28 /8 /82 


15 . 


Sarakki 


97 /70 -71 


60 /4B 


0 - 25 


31 /8 /83 


16 . 


Sarakki 


98 /70 -71 


60 /5 


0 - 30 


31/8 /83 


17 . 


Sarakki 


99 /70 - 71 


60 /6A 


0 - 18 


26 / 9 /86 


18 . 


Sarakki 


137 /70 -71 


71/6 


4 - 36 


31/8 /83 


Village :- Sarakki Agrahara 


Sl.no 


Name of the village 


LAC No 


Sy no 


Extent 


Date of taking 
Possession of Land 


Sarakki Agrahara 


324/70 -71 


1 /1 


2 - 05 


19/1 /72 


Sarakki Agrahara 


330 /70 -71 


1/5 


0 - 16 


14/5/73 


Sarakki Agrahara 


331/70 -71 


1/6 


0 - 16 


19/ 1/72 


Sarakki Agrahara 


332/70 -71 


1 /7 


0 - 32 


14 /5 /73 


Sarakki Agrahara 


333/70 -71 


2/1 


3 - 10 


19 /1 /72 


Sarakki Agrahara 


339 /70 - 71 


3/1 


0 - 13 


14/5 /73 


Sarakki Agrahara 


343/70 -71 


3 /5 


1 - 06 


19 / 1 / 72 


Sarakki Agrahara 


354 /70 -71 


12 /6 


1 - 06 


3 /8 /73 


Sarakki Agrahara 


366 /70 -71 


19 / 1A 


0 -12 


31/5 /72 


10. 


Sarakki Agrahara 


373/70 - 71 


19 /3 


0 -09 


30 /8 /72 


11. 


Sarakki Agrahara 


374/70 -71 


19/4 


0 -08 


30 /8 /72 


12 . 


SarakkiAgrahara 


383/70 - 71 


20 /8 


0 - 17 


31/5 /72 


13 . 


Sarakki Agrahara 


391/70 -71 


21/2 


1 - 18 


16 /6 /71 


14. 


Sarakki Agrahara 


406 /70-71 


23 /3 


0 - 19 


10 /7 /72 


15 . 


Sarakki Agrahara 


428 /70 - 71 


27/1 


3 -29 


31/5 /72 


2001 - a 


ಕರ್ನಾಟಕ ರಾಜ್ಯಪತ್ಯ ಗುರುವಾರ ಫೆಬ್ರವರಿ ೯ , ೨೦೧೨ 


20 


Village : -Marenahally 


Sl.no 


Name of the village 


LAC No 


Sy no 


Extent 


Date of taking 
Possession of Land 

12 /11 /71 


144 /70 -71 


0 - 23 


146 /70- 71 


- 


0 - 39 


22/6 /71 


1/2 
1/4 
1/9 
2 


30 /8 /72 


12 / 11/71 


-wwwN000 


16 


17/1 
17 /2 


Marenahally 
Marenahally 
Marenahally 
Marenahally 
Marenahally 
Marenahally 
Marenahally 
Marenahally 
Marenahally 
Marenahally 

Marenahally 
12 . Marenahally 

Marenahally 

Marenahally 
15 . Marenahally 

16 . Marenahally 
Village :- Nayanappa Setty Palya 


153 /70 -71 
159/70 -71 
184/70 -71 
185 /70 -71 
186 /70 -71 
173/70 -71 
204 /70 -71 
207 /70 -71 
222/70 -71 
224 /70 -71 
225 /70 -71 
226 /70 -71 
227 /70 - 71 
230 /70 - 71 


9 
27 / 2 
30 / 1 
34 / 1 
34 / 2B 
35 / 1 
35 /2 


0 -06 
0 - 34 
0 - 10 
1 - 39 
7 - 07 
0 - 34 
0 - 14 
2 - 04 
1 - 18 
2 -01 
3 -08 
3 - 20 


27 / 9 /76 
22 / 9 /72 
19 /2 /73 
23 / 1 /81 

9 /7 /73 
19 /11/73 
30 /8 /72 
31/5 /72 
29/ 9 /72 
31/5 /72 
27/ 1 /73 
25 /2 /76 


14 . 


36 / 1 
36 /4 


3 - 07 
1 - 10 


Sl.no 


Name of the village 


LAC No 


Sy no 


Extent 


Date of taking 
Possession of Land 


1 . 


Nayanappa Setty Palya 


246 /70 -71 


78 


1 - 20 


25 /1 /73 


a 


Nayanappa Setty Palya 


247 /70 -71 


0 - 27 


25 / 1/73 


Nayanappa Setty Palya 


248/70 -71 


0 - 27 


25 / 1 /73 


Nayanappa Setty Palya 


299 /70 -71 


0 - 26 


25 /1 /73 


* 


Nayanappa Setty Palya 


257 /70 -71 


87 / 3 


0 - 12 


1 /8 /71 


260 /70 - 71 


88 / 1 


1 -32 


16 /6 /71 


N 


Nayanappa Setty Palya 
Nayanappa Setty Palya 


261/70 -71 


88 /2 


2 - 26 


16 /6 /71 


Nayanappa Setty Palya 


263 /70 -71 


89 /2 


0 - 32 


1 /8 /71 


0 


Nayanappa Setty Palya 


264/70- 71 


89/3 


2 -00 


16 /6 /71 


Nayanappa Setty Palya 


265 /70 -71 


90 / 1 


1 - 16 


16 /8 /71 


10 . 
11. 


Nayanappa Setty Palya 


266 /70 -71 


90 /2 


2 - 12 


28 /7 /71 


12. 


Nayanappa Setty Palya 


267/70 -71 


90 / 3 


0 - 30 


16 /6 /71 


Nayanappa Setty Palya 


268 /70 -71 


91 


292 /70 -71 


101/2 


2 - 17 
1 - 00) 
| (1 - 24 ) S 2- 24 

5 -09 


16 /6 /71 
1 /5 /71 
31/5 /72 
29 /9 /72 


294 /70 -71 


103 


Nayanappa Setty Palya 
Nayanappa Setty Palya 
Nayanappa Setty Palya 
Nayanappa Setty Palya 


16 . 


295 /70 -71 


104 


5 -07 


28 /7 /71 


17 . 


305 /70 -71 


110 


4 -26 


16 /6 /71 


B . Boraiah 
Land Acquisition Officer, 

BDA .,Bangalore . 


PD - 196 


೭೬೨ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯ , ೨೦೧೨ 
HIGH COURT OF KARNATAKA 

CORRIGENDUM 


NO.LCA0415/ 96 DATED : 03 . 09. 2002/ 26 .09. 2011 / 20 .10. 2011 
In pursuance of the orders passed in W .P . No. 13973 /2006 (s)dated 13.09.2011 and no objections are received from the 
aggrieved sheristedars within the time stipulated and in pursuance of the order passed by Hon ble Chief justice in file No.LCA.1/144 /2011 
the inter State Seniority List is corrected as follows , 


Name of the 


Names. 
Sriyuths /Smt. 


Actual date of 

promotion 


Inserted at 

Sl.No . 


No. 


District 


Deemed date 
of promotion 
published in 
ISS List on 10 

10- 2002 


His/her name 
shown below 
the name of 
Sheristedars 
and his /her 

Sl.No. 
Sri. Thippanna 
( Sl. No . 885) 


R . Chandrappa 


Hassan 


] 01 - 04 - 1986 


885A 


01 - 10- 1988 
( Sl.No. 1015) 


By order of the Hon ble High Court 
P . R . 109 

K . S . Mudagal, 

Registrar ( Vigilance) 
ನಮೂನೆ- 27 
ತಹಶೀಲ್ದಾರ್‌ರವರ ಕಾರ್ಯಾಲಯ , ಆನೇಕಲ್ ತಾಲ್ಲೂಕು 
ನಂ .ಎಲ್ .ಎನ್ . ಡಿ / ಜೆ / ಸಿ. ಆರ್./67 /2011 - 12 , ದಿನಾಂಕ: 05 .01.2012 

ಪ್ರಕಟಣೆ 
1 . ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಾವಳಿಗಳಂತೆ ಸರ್ಕಾರಿ ಖರಾಬು ಜಮೀನಾಗಿರುತ್ತದೆ . ಅದರಂತೆ ಹೆಚ್, ಹೊಸಹಳ್ಳಿ ಗ್ರಾಮದ ಸ. ನಂ . 

61ರಲ್ಲಿ ವಿಸ್ತೀರ್ಣ 0 - 05 ( ಎ - ಗುಂ ) ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕೆ ಯಾರಂಡಹಳ್ಳಿ - ಹೊಸಹಳ್ಳಿ ಗ್ರಾಮಕ್ಕೆ ಸಂಪರ್ಕ ರಸ್ತೆ ಕಾಯ್ದಿರಿಸಲು 
ಉದ್ದೇಶಿಸಿದ್ದು, ಸದರಿ ಜಮೀನು ಹಾಲಿ ಸಾರ್ವಜನಿಕ ಉಪಯೋಗಕ್ಕೆ ಅವಶ್ಯಕತೆ ಇರುವುದಿಲ್ಲ. ಆದುದರಿಂದ ಕರ್ನಾಟಕ ಭೂ ಕಂದಾಯ ಕಾಯ್ದೆ 
1964ರ ಕಲಂ 68(1) ರ ರೀತ್ಯಾ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಸ. ನಂ .61 ಜಮೀನಿನಲ್ಲಿ 
0 - 05 ( ಎ - ಗು೦) ಜಮೀನನ್ನು ಸಾರ್ವಜನಿಕ ಉಪಯೋಗಕ್ಕೆ ಯಾರಂಡಹಳ್ಳಿ- ಹೊಸಹಳ್ಳಿ ಗ್ರಾಮಕ್ಕೆ ಸಂಪರ್ಕ ರಸ್ತೆಗಾಗಿ ಕಾಯ್ದಿರಿಸುವ 
ಉದ್ದೇಶದಿಂದ ಹಾಗೂ ಸಾರ್ವಜನಿಕರ ಉಪಯೋಗಕ್ಕೆ ಬೇಕಿಲ್ಲದಿರುವ ಪ್ರಯಕ್ತ ಸದರಿ ಜಮೀನಿನ ಮೇಲೆ ಸಾರ್ವಜನಿಕರ ಹಕ್ಕು ವೈಯಕ್ತಿಕ 
ಹಕ್ಕುಗಳು ನಿರ್ಗಮನಗೊಳ್ಳುತ್ತದೆ. 
ಆದ ಪ್ರಯುಕ್ತ ಯಾವುದೇ ವ್ಯಕ್ತಿ ಅಂತಹ ಜಮೀನಿನ ಮೇಲೆ ಆಸಕ್ತಿ ಉಳ್ಳವರು ಅಥವಾ ಇತರೆ ಆಸಕ್ತಿ ಉಳ್ಳವರು ಅಂದರೆ ಸರ್ಕಾರಿ ಖರಾಬು 
ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕೆ ರಸ್ತೆಗಾಗಿ ವಿಲೇವಾರಿ ಮಾಡಿರುವುದರಿಂದ ತೊಂದರೆಗೊಳಗಾಗಿರುವವರು ಈ ಪ್ರಕಟಣೆಯ ದಿನಾಂಕದಂದು 
90 ದಿನಗಳ ಒಳಗಾಗಿ ಲಿಖಿತ ಮೂಲಕ ಆನೇಕಲ್ ತಾಲ್ಲೂಕು ತಹಶೀಲ್ದಾರ್ ರವರಿಗೆ ತಲುಪುವಂತೆ ಕಳಿಸುವುದು ನಿಗಧಿತ ವೇಳೆಯನ್ನು ಮೀರಿ 
ಬರುವವಂತಹ ಆಕ್ಷೇಪಣೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲಾ ಅಲ್ಲದೆ ನಿಗಧಿತ ವೇಳೆಯಲ್ಲಿ ಯಾವುದೇ ಆಕ್ಷೇಪಣೆಗಳು ತಲುಪದಿದ್ದಲ್ಲಿ 
ಸದರಿ ಸರ್ಕಾರಿ ಖರಾಬು ಜಮೀನಿನ 0 - 05 ( ಎ - ಗುಂ ) ಜಮೀನನ್ನು ಯಾರಂಡಹಳ್ಳಿ - ಹೊಸಹಳ್ಳಿ ಗ್ರಾಮಕ್ಕೆ ಸಂಪರ್ಕ ರಸ್ತೆಗೆ ಸಾರ್ವಜನಿಕವಾಗಿ 
ವಿಲೇವಾರಿ ಮಾಡುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಇರುವುದಿಲ್ಲವೆಂದು ಪರಿಗಣಿಸಿ ಕಾನೂನು ರೀತ್ಯಾ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು . 

- ಷೆಡ್ಯೂಲ್ 
ಜಿಲ್ಲೆ - ಬೆಂಗಳೂರು 

ತಾಲ್ಲೂಕು- ಆನೇಕಲ್ 

ಗ್ರಾಮ - ಹೆಚ್. ಹೊಸಹಳ್ಳಿ 
ಸ. ನಂ . - 61 ವಿಸ್ತೀರ್ಣ - 0 - 05 ( ಎ - ಗುಂ ) 

ವರ್ಗೀಕರಣ - ಸರ್ಕಾರಿ ಖರಾಬು 
ಪೂರ್ವಕ್ಕೆ - ಹೆಚ್.ಹೊಸಹಳ್ಳಿ ಗೋಮಾಳ ಸ. ನಂ .38 ಪಶ್ಚಿಮಕ್ಕೆ- ಯಾರಂಡಹಳ್ಳಿ ಗಡಿ ಮತ್ತು ಆರ್ .ಕೆ. ಲೇಔಟ್ 
ಉತ್ತರಕ್ಕೆ - ಹೆಚ್. ಹೊಸಹಳ್ಳಿ ಕೆರೆ ಸ. ನಂ .39 

* ದಕ್ಷಿಣಕ್ಕೆ - ಸ. ನಂ .61 

ಹಾಲಿ ಸ್ಥಿತಿಯಂತೆ ನಕಾಶೆಯಲ್ಲಿರುವ ದಾರಿ ವಿಹಿತಗೊಳಿಸುವ ಬಗ್ಗೆ . 
ಪೂರ್ವಕ್ಕೆ - ಸ. ನಂ .61 

ಪಶ್ಚಿಮಕ್ಕೆ - ಸ. ನಂ . 61 
ಉತ್ತರಕ್ಕೆ - ಹೆಚ್.ಹೊಸಹಳ್ಳಿ ಕೆರೆ ಸ. ನಂ .39 ದಕ್ಷಿಣಕ್ಕೆ - ಸ. ನಂ .38 ಸರ್ಕಾರಿ ಗೋಮಾಳ 

ತಹಶೀಲ್ದಾರ್ 
ಪಿ . ಆರ್‌ . 134 

ಆನೇಕಲ್ ತಾಲ್ಲೂಕು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯ , ೨೦೧೨ 

೭೬೩ 
ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ನಅಇ 264 ಬೆಮಪ್ರಾ 2011 , ದಿನಾಂಕ 14ನೇ ಸೆಪ್ಟೆಂಬರ್ 2011 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4(ಎ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ , 
ಕರ್ನಾಟಕ ಸರ್ಕಾರವು ಇಂಡಿ ಪುರಸಭೆಯ ವ್ಯಾಪ್ತಿ ಪ್ರದೇಶವನ್ನು ಸ್ಥಳೀಯ ಯೋಜನಾ ಪ್ರದೇಶವೆಂದು ಘೋಷಿಸಲಾಗಿದೆ. ಹಾಗೂ ಇದೇ ಕಾಯ್ದೆಯ ಕಲಂ 
2(7)( ಬಿ) ರಲ್ಲಿನ ಅವಕಾಶದಂತೆ ಇಂಡಿ ಪುರಸಭೆಯು ಯೋಜನಾ ಪ್ರಾಧಿಕಾರವಾಗಿ ಕೂಡಲೇ ಜಾರಿಗೆ ಬರುವಂತೆ ಕಾರ್ಯನಿರ್ವಹಿಸತಕ್ಕದೆಂದು 
ಆದೇಶಿಸಿದೆ. 

ಅನುಸೂಚಿ-1 ರಲ್ಲಿ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಸರ್ವೇ ನಂಬರುಗಳ ವಿವರ ಮತ್ತು ಅನುಸೂಚಿ- 2 ರಲ್ಲಿ ಸ್ಥಳೀಯ 
ಯೋಜನಾ ಪ್ರದೇಶದ ಎಲ್ಲೆಯವ ವಿವರಗಳನ್ನು ಹಾಗೂ ಅನುಸೂಚಿ-3 ರಲ್ಲಿ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಪಟ್ಟಣ/ಗ್ರಾಮಗಳ 
ವಿವರಗಳನ್ನು ನೀಡಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜನಿ 


de 


ಬಸವರಾಜ ಬರದೇಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 

ನಗರಾಭಿವೃದ್ಧಿ ಇಲಾಖೆ. 


ಅನುಸೂಚಿ- 1 


ಇಂಡಿ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಪಟ್ಟಣ/ ಗ್ರಾಮಗಳ ವಿವರಗಳು 


ಕ್ರಮ ಸಂಖ್ಯೆ 


ಗ್ರಾಮಗಳು /ಪಟ್ಟಣ 


ಷರಾ 


ಜನಸಂಖ್ಯೆ 
65, 000 


2176.00 ಹೆಕ್ಟೇರ್ 


ಇಂಡಿ ಗಾಮಠಾಣಾ 
ಹಾಗೂ ಭಾಗಶಃ ಇಂಡಿ 
ಕಂದಾಯ ಗ್ರಾಮ 


ಬಸವರಾಜ ಬರದೇಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ ), 

ನಗರಾಭಿವೃದ್ಧಿ ಇಲಾಖೆ. 


ಅನುಸೂಚಿ- 2 


ಇಂಡಿ ಪಟ್ಟಣದ ಪ್ರಸ್ತಾವಿತ ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯ ವಿವರ 
ಇಂಡಿ ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯು ಇಂಡಿ ಬ್ಲಾಕ್ ನಂ . 96 ರ ಉತ್ತರ ಗಡಿಗೆ ಹೊಂದಿಕೊಂಡಿರುವ ರಸ್ತೆಯ ವಾಯವ್ಯ 
ಮೂಲೆಯ ಪ್ರಾರಂಭಿಕ ಬಿಂದು ಪಿ ಯಿಂದ ಪ್ರಾರಂಭವಾಗಿ ಬಂಡಿ ರಸ್ತೆಯ ಗುಂಟ ಪೂರ್ವಕ್ಕೆ ಚಲಿಸಿ ಬ್ಲಾಕ್ ನಂ . 152ರ ಪಶ್ಚಿಮ ಹಾಗೂ ಉತ್ತರ 
ಗಡಿಯೊಂದಿಗೆ ಚಲಿಸಿ ಬ್ಲಾಕ್ ನಂ . 169, 168ರ ಉತ್ತರ ಗಡಿಯೊಂದಿಗೆ ಚಲಿಸಿ ಇಂಡಿ - ಮಾವಿನಹಳ್ಳಿ ಬಂಡಿ ರಸ್ತೆಯನ್ನು ದಾಟಿ, ಬ್ಲಾಕ್ ನಂ . 167 ರ ಉತ್ತರ 
ಮತ್ತು ಪೂರ್ವದ ಗಡಿಯೊಂದಿಗೆ ನಾಲೆಯನ್ನು ದಾಟಿ ಬ್ಲಾಕ್ ನಂ . 178ರ ಪಶ್ಚಿಮ ಹಾಗೂ ಉತ್ತರ ಗಡಿಯೊಂದಿಗೆ ಇಂಡಿ - ಮಾವಿನಹಳ್ಳಿ ರಸ್ತೆಯನ್ನು ದಾಟಿ 
ಬ್ಲಾಕ್ ನಂ . 211 , 210ರ ಉತ್ತರದ ಗಡಿಯಿಂದ ಇಂಡಿ - ಇಂಗಳಗಿ ರಸ್ತೆಯನ್ನು ದಾಟಿ ಬ್ಲಾಕ್ ನಂ . 231, 225ರ ಉತ್ತರದ ಗಡಿಯಿಂದ ಇಂಡಿ - ಇಂಗಳಗಿ 
ರಸ್ತೆಯನ್ನು ದಾಟಿ ಬ್ಲಾಕ್ ನಂ .277, 276ರ ಪೂರ್ವದ ಗಡಿಯಿಂದ ಇಂಡಿ- ಅಗರ ಖೇಡ ರಸ್ತೆಯನ್ನು ದಾಟಿ ಬ್ಲಾಕ್ ನಂ . 285ರ ಈಶಾನ್ಯ ಮೂಲೆಯಿಂದ 
ಮುಂದೆ ಚಲಿಸಿ ಬ್ಲಾಕ್ ನಂ .294ರ ಉತ್ತರ ಹಾಗೂ 291ರ ಉತ್ತರ ಮತ್ತು ಪೂರ್ವದ ಗಡಿಯೊಂದಿಗೆ ಚಲಿಸಿ ದಕ್ಷಿಣಕ್ಕೆ ತಿರುಗಿ, ಬ್ಲಾಕ್ ನಂ .289ರ ಈಶಾನ್ಯ 
ಮೂಲೆಯನ್ನು ತಲುಪಿ ದಕ್ಷಿಣಕ್ಕೆ ತಿರುಗಿ ಬ್ಲಾಕ್ ನಂ . 289 , 369ರ ಪೂರ್ವದ ಗಡಿಯಿಂದ ಇಂಡಿ - ಜತ್ತವಾಡ ರಸ್ತೆಯನ್ನು ದಾಟಿ ಬ್ಲಾಕ್ ನಂ . 371, 372, 
373 , 375 , 376ರ ಪೂರ್ವದ ಗಡಿಯೊಂದಿಗೆ ದಕ್ಷಿಣಕ್ಕೆ ಚಲಿಸಿ ಇಂಡಿ- ಸಾಲೋಟಗಿ ಬಂಡಿ ರಸ್ತೆಯ ಉತ್ತರ ಗಡಿಯೊಂದಿಗೆ ಪೂರ್ವಕ್ಕೆ ಚಲಿಸಿ ದಕ್ಷಿಣಕ್ಕೆ 
ತಿರುಗಿ ಬ್ಲಾಕ್ ನಂ . 409ರ ಪೂರ್ವದ ಗಡಿಯೊಂದಿಗೆ ಇಂಡಿ - ಆಲಮೇಲ ರಾಜ್ಯ ಹೆದ್ದಾರಿಯನ್ನು ದಾಟಿ ಬ್ಲಾಕ್ ನಂ . 492 , 493, 488, 487ರ ಪೂರ್ವದ 

ಎಂದಿಗೆ ಚಲಿಸಿ ಪಶ್ಚಿಮಕ್ಕೆ ತಿರುಗಿ ಬ್ಲಾಕ್ ನಂ . 487ರ ನೈರುತ್ಯ ಮೂಲೆಯನ್ನು ತಲುಪಿ ಇಂಡಿ - ಸಾಲೋಟಗಿ ಬಂಡಿ ರಸ್ತೆಯ ಪೂರ್ವದ 
ಗಡಿಯೊಂದಿಗೆ ಚಲಿಸಿ ದಕ್ಷಿಣಕ್ಕೆ ತಿರುಗಿ ಬ್ಲಾಕ್ ನಂ . 515 , 516ರ ದಕ್ಷಿಣ ಗಡಿಯೊಂದಿಗೆ ಪಶ್ಚಿಮಕ್ಕೆ ಚಲಿಸಿ ಬ್ಲಾಕ್ ನಂ .520 ಈಶಾನ್ಯ ಮೂಲೆಯನ್ನು ತಲುಪಿ 
ದಕ್ಷಿಣಕ್ಕೆ ತಿರುಗಿ ಬ್ಲಾಕ್ ನಂ . 520 , 581, 580 ರ ಪೂರ್ವದ ಗಡಿಯೊಂದಿಗೆ ದಕ್ಷಿಣಕ್ಕೆ ಚಲಿಸಿ ಪಶ್ಚಿಮಕ್ಕೆ ತಿರುಗಿ ಬ್ಲಾಕ್ ನಂ . 580ರ ದಕ್ಷಿಣ ಗಡಿಯೊಂದಿಗೆ 
ಇಂಡಿ - ವಿಜಾಪುರ ರಾಜ್ಯ ಹೆದ್ದಾರಿಯನ್ನು ದಾಟಿ ಬ್ಲಾಕ್ ನಂ . 582, 583ರ ದಕ್ಷಿಣ ಗಡಿಯೊಂದಿಗೆ ಇಂಡಿ -ಬೋಳೆಗಾಂವ್ ರಸ್ತೆಯನ್ನು ದಾಟಿ, ಇಂಡಿ 
ಬೋಳೆಗಾಂವ್ ರಸ್ತೆಯ ಪಶ್ಚಿಮ ಗಡಿಯೊಂದಿಗೆ ಉತ್ತರಕ್ಕೆ ಚಲಿಸಿ ಬ್ಲಾಕ್ ನಂ .677ರ ಆಗ್ನೆಯ ಮೂಲೆಯನ್ನು ತಲುಪಿ ಬ್ಲಾಕ್ ನಂ .677, 676, 675, 674, 


೭೬೪ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


673ರ ದಕ್ಷಿಣ ಗಡಿಯೊಂದಿಗೆ ಚಲಿಸಿ ಇಂಡಿ - ತಡವಲಗಾ ಬಂಡಿ ರಸ್ತೆಯನ್ನು ದಾಟಿ ಬ್ಲಾಕ್ ನಂ . 875 /2ರ ದಕ್ಷಿಣ ಗಡಿಯೊಂದಿಗೆ ಚಲಿಸಿ ಇಂಡಿ 
ತಡವಲಗಾ ಬಂಡಿ ರಸ್ತೆಯನ್ನು ದಾಟಿ ಬ್ಲಾಕ್ ನಂ .876, 878ರ ದಕ್ಷಿಣ ಗಡಿಯೊಂದಿಗೆ ಉತ್ತರಕ್ಕೆ ತಿರುಗಿ ಬ್ಲಾಕ್ ನಂ . 878, 916, 918ಪಿ, 925, 931, 930ರ 
ಪಶ್ಚಿಮ ಗಡಿಯೊಂದಿಗೆ ಚಲಿಸಿ ಬ್ಲಾಕ್ ನಂ . 938ರ ಆಗ್ನೆಯ ಮೂಲೆಯನ್ನು ತಲುಪಿ ಪಶ್ಚಿಮಕ್ಕೆ ತಿರುಗಿ ಬ್ಲಾಕ್ ನಂ .938ರ ದಕ್ಷಿಣ ಹಾಗೂ ಪಶ್ಚಿಮ 
ಗಡಿಯೊಂದಿಗೆ ಚಲಿಸಿ ಬ್ಲಾಕ್ ನಂ . 955ರ ಆಗ್ನೆಯ ಮೂಲೆಯನ್ನು ತಲುಪಿ ಇಂಡಿ - ಹಂಜಗಿ ರಸ್ತೆಯನ್ನು ದಾಟಿ ಬ್ಲಾಕ್ ನಂ .955ರ ದಕ್ಷಿಣ ಹಾಗೂ ಪಶ್ಚಿಮ 
ಗಡಿಯೊಂದಿಗೆ ಉತ್ತರಕ್ಕೆ ಚಲಿಸಿ ಬ್ಲಾಕ್ ನಂ .956, 961ರ ಪಶ್ಚಿಮ ಗಡಿಯೊಂದಿಗೆ ಚಲಿಸಿ ಪಶ್ಚಿಮಕ್ಕೆ ತಿರುಗಿ ಬ್ಲಾಕ್ ನಂ . 1024ರ ನೈರುತ್ಯ ಮೂಲೆಯನ್ನು 
ತಲುಪಿ ಇಂಡಿ - ಹಂಜಗಿ ರಸ್ತೆಯನ್ನು ದಾಟಿ 1024, 1029ರ ಪಶ್ಚಿಮ ಗಡಿಯೊಂದಿಗೆ ಉತ್ತರಕ್ಕೆ ಚಲಿಸಿ 1019ರ ನೈರುತ್ಯ ಮೂಲೆಯನ್ನು ತಲುಪಿ ಉತ್ತರಕ್ಕೆ 
ಚಲಿಸಿ 1019ರ ಪಶ್ಚಿಮ ಗಡಿಯೊಂದಿಗೆ ಚಲಿಸಿ ಪಶ್ಚಿಮಕ್ಕೆ ತಿರುಗಿ ಬ್ಲಾಕ್ ನಂ .34ರ ದಕ್ಷಿಣ ಗಡಿಯೊಂದಿಗೆ ಚಲಿಸಿ ಬ್ಲಾಕ್ ನಂ .34ರ ವಾಯುವ್ಯ ಮುಲೆಯನ್ನು 
ತಲುಪಿ ಪಶ್ಚಿಮಕ್ಕೆ ತಿರುಗಿ ನಾಲೆಯ ಬದಿಯೊಂದಿಗೆ ಪಶ್ಚಿಮಕ್ಕೆ ಚಲಿಸಿ ಬ್ಲಾಕ್ ನಂ . 71, 72ರ ಪಶ್ಚಿಮ ಗಡಿಯೊಂದಿಗೆ ಉತ್ತರಕ್ಕೆ ಸಾಗಿ ಇಂಡಿ -ಝಳಕಿ ರಾಜ್ಯ 
ಹೆದ್ದಾರಿಯನ್ನು ದಾಟಿ, ಪೂರ್ವಕ್ಕೆ ತಿರುಗಿ ರಾಜ್ಯ ಹೆದ್ದಾರಿಯ ಉತ್ತರ ಬದಿಯೊಂದಿಗೆ ಪೂರ್ವಕ್ಕೆ ಚಲಿಸಿ ಬ್ಲಾಕ್ ನಂ .93ರ ನೈರುತ್ಯ ಮೂಲೆಯನ್ನು ತಲುಪಿ 
ಉತ್ತರಕ್ಕೆ ತಿರುಗಿ ಬ್ಲಾಕ್ ನಂ .93, 96ರ ಪಶ್ಚಿಮ ಗಡಿಯೊಂದಿಗೆ ಚಲಿಸಿ ಬಂಡಿ ರಸ್ತೆಯನ್ನು ದಾಟಿ , ಪ್ರಾರಂಭಿಕ ಬಿಂದು ಪಿ ಯನ್ನು ತಲುಪುವುದು . 

ಬಸವರಾಜ ಬರದೇಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 

ನಗರಾಭಿವೃದ್ಧಿ ಇಲಾಖೆ, 
ಅನುಸೂಚಿ- 3 


ಇಂಡಿ ಪಟ್ಟಣದ ಪ್ರಸ್ತಾವಿತ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಬ್ಲಾಕ್ ನಂಬರುಗಳ ವಿವರಗಳು 
ಇಂಡಿ ಪಟ್ಟಣದ ಗ್ರಾಂಠಾಣೆ ಮತ್ತು ಇಂಡಿ ಪಟ್ಟಣದ ಬ್ಲಾಕ್ ನಂ . 1, 2 , 3 , 4 , 5, 6, 7 , 8, 9 , 10 , 11 , 12 , 13, 14 , 15 , 16 , 17, 18, 19 , 
20, 21, 22 , 23, 24, 25, 26 , 27 , 28 , 29 , 30, 31, 32 , 33 , 34, 71 , 72, 73, 74 , 75 , 76 ( 18 ಸೇಷನ್ ತಾಂಡಾ) 77 , 78, 79 , 80, 81, 
82 , 83 , 84 , 85 , 86 , 87, 88, 89 , 90 , 91 , 92 , 93 , 94, 95 , 96, 152 , 153 , 154 , 155 , 156 , 157, 158, 159 , 160 , 161, 162 , 163, 164 , 
165 , 166, 167, 168, 169 , 177 , 178, 210 , 211 , 212 , 213 , 214 , 215 , 216, 217, 218, 219 , 220, 221 , 222 , 223, 224 , 225 , 226 , 227 , 
228, 229 , 230 , 231, 276, 277 , 278 , 279 , 280 , 281, 282, 283 , 284 , 285 , 286, 287, 288, 289, 291, 292, 293 294, 369 , 370, 
371, 372 , 373, 374 , 375, 376, 377 , 378, 379, 380, 381 , 382 , 383 , 384 , 385 , 386, 387, 388 , 389 , 390 , 391, 392 , 393, 394 , 
395, 396 , 397 , 398 , 399, 400, 401 (1, ಹರಣ ಶಿಕಾರಿ ಕಾಲನಿ) 402 , 403 , 404 , 405, 406 , 407 , 408 , 409 , 458 ( 4, ದೇಶಪಾಂಡೆ 
ತಾಂಡಾ ನಂ .1), 487 , 488 , 492 , 493, 494 , 495 , 496, 497 , 498 , 499, 500, 501, 502 , 503, 504 , 505, 506 , 507 , 508 , 509 , 510 , 
511, 512 , 513 , 514 , 515, 516, 517 , 518, 519 , 520, 580, 581, 582 , 583 , 584 , 585, 586, 587 , 588, 589 , 590, 591, 592, 593 , 594 , 
595, 596, 597, 598 , 599 , 600 , 601, 602 , 603 , 604 (17. ಗೋರಿ ಪಟ್ಟಿ ತಾಂಡಾ), 605 , 606, 607 , 608 , 609 , 610, 611 , 612 , 613, 
614, 615, 616, 617, 618, 619, 620, 621, 622, 623, 624, 625, 626 , 627 , 628, 629, 630, 631, 632, 633, 634, 635 , 636, 637 , 
638, 639, 640 , 641 , 642 , 643, 644, 645, 646, 647, 648, 649 , 650, 651 , 652 , 653 , 654, 655, 656 , 657 , 658 , 659 , 660 , 661, 
662 , 663, 664 , 665, 666, 667, 668 , 669 , 670, 671 (16, ಅಪ್ಪಾರಾಯನ ತಾಂಡಾ) 672 , 673, 674 , 675 , 676 , 677 , 875, 876 , 877, 
878 , 916 , 917, 918, 925, 926, 927, 928 , 929 , 930 , 931, 936, 937 , 938 , 939 , 940 , 941 , 942, 943 , 944 , 945 , 946, 947 , 948, 
949, 950 , 951, 952 , 953, 955, 956 , 957, 958, 959, 960, 961, 1019 , 1024 , 1025 , 1026, 1027, 1028, 1029 , 1030, 1031, 1032 , 
1033 , 1034, 1035 , 1036, 1037 , 1038, 1039 , 1040 , 1041, 1042 , 1043, 1044, 1045 , 1046 , 1047 , 1048, 1049 , 1050 , 1051, 1052 , 1053 
ಮತ್ತು ತಾಂಡಾಗಳು 
(2) ಧನಶೆಟ್ಟಿ ತಾಂಡಾ ಬ್ಲಾಕ್ ನಂ .148 

(3) ಸಾತಪುರ ಗ್ರಾಮಠಾಣಾ 
(5) ದೇಶಪಾಂಡೆ ತಾಂಡಾ ಬ್ಲಾಕ್ ನಂ . 458 

(6) ಹಂಜಗಿ ಹಟ್ಟಿ , ಬ್ಲಾಕ್ ನಂ .566 
( 7) ಡಿಗ್ಗಿ ಬಾವಿ ತಾಂಡಾ ಬ್ಲಾಕ್ ನಂ . 577 

(8) ಮಧುರಾ ತಾಂಡಾ ಬ್ಲಾಕ್ ನಂ .697 
(9) ಲಾಲೂನ ತಾಂಡಾ ಬ್ಲಾಕ್ ನಂ . 720 

(10) ಮೋನಪ್ಪನ ನಗರ ಬ್ಲಾಕ್ ನಂ . 723 
(11) ಚಂದೂನ ತಾಂಡಾ ಮತ್ತು ಆಲೂನ್ ತಾಂಡಾ (ಕೇಸರಾಳ ತಾಂಡಾ) ಬ್ಲಾಕ್ ನಂ .718 
(12 ) ಸೋಮಲೂನ ತಾಂಡಾ ಬ್ಲಾಕ್ ನಂ . 721 

(13) ಮಾರುತಿ ನಗರ ಬ್ಲಾಕ್ ನಂ . 804 
(14 ) ಜನಗುನ ತಾಂಡಾ ಬ್ಲಾಕ್ ನಂ .713 

(15) ಹನುಮಾನ್ ತಾಂಡಾ ಬ್ಲಾಕ್ ನಂ . 756, 757 


ಪಿ .ಆರ್‌. 1004 


ಬಸವರಾಜ ಬರದೇಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 

ನಗರಾಭಿವೃದ್ಧಿ ಇಲಾಖೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯ , ೨೦೧೨ 

೭೬೫ 
ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ನಅಇ 144 ಬೆಂರೂಪ್ರಾ 2011, ದಿನಾಂಕ 14ನೇ ಸೆಪ್ಟೆಂಬರ್ 2011 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಪ್ರಕರಣ 4( ಎ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, 
ಕರ್ನಾಟಕ ಸರ್ಕಾರವು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಪಟ್ಟಣ ಪಂಚಾಯತಿ ಎಲ್ಲೆಯ ಕ್ಷೇತ್ರವನ್ನೇ "ಹೊಸದುರ್ಗ ಸ್ಥಳೀಯ ಯೋಜನಾ ಪ್ರದೇಶವೆಂದು 
ದಿನಾಂಕ 14 - 09 - 2011 ರಿಂದ ಜಾರಿಗೆ ಬರುವಂತೆ ಈ ಮೂಲಕ ಘೋಷಿಸಿದೆ ಹಾಗೂ ಸದರಿ ಕಾಯ್ದೆಯ ಕಲಂ 2( 7)( ಬಿ) ರನ್ವಯ ಸದರಿ ಪಟ್ಟಣ 
ಪಂಚಾಯಿತಿಯೇ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಯೋಜನಾ ಪ್ರಾಧಿಕಾರವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸತಕ್ಕದೆಂದು ಆದೇಶಿಸಿದೆ. 


ಅನುಬಂಧ-1 ರಲ್ಲಿ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ವಿವರಗಳನ್ನು ಹಾಗೂ ಅನುಬಂಧ- 2 ರಲ್ಲಿ ಸ್ಥಳೀಯ 
ಯೋಜನಾ ಪ್ರದೇಶದ ಎಲ್ಲೆಯ ವಿವರಗಳನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಸವರಾಜ ಬರದೇಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ ), 

ನಗರಾಭಿವೃದ್ಧಿ ಇಲಾಖೆ. 
ಅನುಬಂಧ- 1 


ಹೊಸದುರ್ಗ ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯೊಳಗೆ ಯೋಜಿಸಿರುವ ಪಟ್ಟಣ/ ಗ್ರಾಮಗಳು 


ಕ್ರಮ 


ಜನಸಂಖ್ಯೆ 


ವಿಸ್ತೀರ್ಣ 
( ಹೆಕ್ಟೇರ್‌ಗಳಲ್ಲಿ) 


ಸೇರಿರುವ ಪ್ರದೇಶದ ವಿವರ 


ಸ್ಥಳೀಯ ಯೋಜನಾ ಪ್ರದೇಶದಲ್ಲಿ 

ಬರುವ ಪಟ್ಟಣ/ ಗ್ರಾಮಗಳು 
ಹೊಸದುರ್ಗ 


ಸಂಖ್ಯೆ 


01 


| 


22 ,488 .00 | 


168. 62 


- 02 | ಗೊರವಿನಕಲ್ಲು ( ಭಾಗ) 


247.15 


ಪೂರ್ಣ ಕಂದಾಯ ಗ್ರಾಮ ಮತ್ತು ಗ್ರಾಮಠಾಣಾ 
ಗ್ರಾಮಠಾಣಾ ಹಾಗೂ ಸರ್ವೆ ನಂ . 37, 38, 39, 40 , 
41, 42 , 43, 44 , 45, 46 , 47 , 48, 49, 50, 51 , 
52 , 53 , 54 , 55 , 56, 57, 58, 59 , 60 , 61, 62 , 
63, 64 , 65 , 66 , 67, 68 , 69, 70 , 71 , 72, 
74 , 75 , 76 , 77, 78, 79, 80, 81, 82 , 83, 84 , 
85 , 89 , 90 , 91, 92 , 93 , 94 , 95 , 96 , 97 , 98, 
99, 100, 101, 102 , 103 , 104 , 105 , 106, 107, 
108, 109, 110, 111 , 114 , 116, 117, 121 
ಸೇರಿರುತ್ತವೆ. 


03 | ಬೋಕಿಕೆರೆ ( ಭಾಗ) 


77. 71 


ಸರ್ವೆ ನಂ . 34, 126 , 129 , 140, 143 ಸೇರಿರುತ್ತವೆ. 


ఒట్టు 


22 ,488 . 00 


493 .48 


ಬಸವರಾಜ ಬರದೇಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 

ನಗರಾಭಿವೃದ್ಧಿ ಇಲಾಖೆ. 
ಅನುಬಂಧ- 2 
ಹೊಸದುರ್ಗ ಪಟ್ಟಣದ ಉದ್ದೇಶಿತ ಸ್ಥಳೀಯ ಯೋಜನಾ ಪ್ರದೇಶದ ಸಂಕ್ಷಿಪ್ತ ಸರಹದ್ದಿನ ವಿವರಣೆ 
ಪೂರ್ವ: 

ಗೊರವಿನಕಲ್ಲು ಗ್ರಾಮದ ರಿ. ಸ. ನಂ . 91ರ ಈಶಾನ್ಯ ದಿಕ್ಕಿನಲ್ಲಿ ಪ್ರಾರಂಭಗೊಂಡು ದಕ್ಷಿಣಾಭಿಮುಖವಾಗಿ ಚಲಿಸಿ ಸದರಿ ರಿ. ಸ. ನಂ . 91 ಮತ್ತು 92 
ನ್ನು ಒಳಗೊಂಡು ಪೂರ್ವಕ್ಕೆ ಚಲಿಸಿ ಹಟ್ಟಿಯ ಉತ್ತರ ಭಾಗದ ಮೂಲಕ ಚಲಿಸಿ ಪುನಃ ಸ್ವಲ್ಪದೂರ ದಕ್ಷಿಣಕ್ಕೆ ಚಲಿಸಿ, ನಂತರ ಸ್ವಲ್ಪದೂರ ಪಶ್ಚಿಮಕ್ಕೆ ಚಲಿಸಿ 
ಹಟ್ಟಿಯನ್ನೊಳಗೊಂಡು, ಸದರಿ ಗೊರವಿನಕಲ್ಲು ಗ್ರಾಮದ ರಿ . ಸ. ನಂ . 4, 3, 1, 113, 112 ಮತ್ತು 36 ರ ಪಶ್ಚಿಮದಲ್ಲಿ ದಕ್ಷಿಣಾಭಿಮುಖವಾಗಿ ಚಲಿಸುತ್ತಾ 
ಹೊಸದುರ್ಗ - ಹುಳಿಯಾರು ರಸ್ತೆಯನ್ನು ದಾಟಿ ನಂತರ ಗೊರವಿನಕಲ್ಲು ಗ್ರಾಮದ ರಿ. ಸ. ನಂ . 37ರ ಉತ್ತರ - ಪಶ್ಚಿಮ ಬಂಧುವನ್ನು ಸಂಧಿಸಿ, ದಕ್ಷಿಣ 
ಪೂರ್ವಾಭಿಮುಖವಾಗಿ ಚಲಿಸಿ ಸದರಿ ಸರ್ವೆ ನಂಬರ್‌ 37ರ ಪೂರ್ವದ ಭಾಗವನ್ನು ಒಳಗೊಂಡು ಗೊರವಿನಕಲ್ಲು ಗ್ರಾಮದ ಸ. ನಂ . ನಂ .38ರ ಪೂರ್ವದಲ್ಲಿ 
ದಕ್ಷಿಣಾಭಿಮುಖವಾಗಿ ಚಲಿಸಿ, ಅದೇ ಸ. ನಂ . 38ರ ದಕ್ಷಿಣ - ಪೂರ್ವದ ಬಿಂದುವನ್ನು ಬಂದು ಸಂಧಿಸುತ್ತದೆ. 


೭೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ದಕ್ಷಿಣ: 

ಗೊರವಿನಕಲ್ಲು ಗ್ರಾಮದ ಸ. ನಂ . 38ರ ದಕ್ಷಿಣ -ಪೂರ್ವದ ಬಿಂದುವಿನಿಂದ ಪ್ರಾರಂಭಗೊಂಡು ಪಶ್ಚಿಮಕ್ಕೆ ಚಲಿಸಿ ಸದರಿ ನಂ . 38ರ ದಕ್ಷಿಣ - ಪಶ್ಚಿಮ 
ಬಿಂದುವನ್ನು ಸಂಧಿಸಿ, ಅಲ್ಲಿಂದ ಕುಮಾರನಕಣಿವೆ ಗ್ರಾಮ ಮತ್ತು ಹೊಸದುರ್ಗ ಗ್ರಾಮದ ಗಡಿಗುಂಟಾ ದಕ್ಷಿಣ - ಪಶ್ಚಿಮಾಭಿಮುಖವಾಗಿ ಚಲಿಸಿ , ಹೊಸದುರ್ಗ 
ಗ್ರಾಮದ ದಕ್ಷಿಣದ ಗಡಿಯ ಬಿಂದುವನ್ನು ಸಂಧಿಸಿ, ಅಲ್ಲಿಂದ ಬೋಕಿಕೆರೆ ಗ್ರಾಮದ ಸ. ನಂ . 34ರ ದಕ್ಷಿಣ ಭಾಗವನ್ನೊಳಗೊಂಡು ಸದರಿ ಸರ್ವೆ ನಂ . 34ರ 
ದಕ್ಷಿಣ - ಪಶ್ಚಿಮ ಬಿಂಧುವನ್ನು ಬಂದು ಸೇರುತ್ತದೆ. 
ಪಶ್ಚಿಮ : 

* ಬೋಕಿಕೆರೆ ಗ್ರಾಮದ ಸ. ನಂ . 34ರ ದಕ್ಷಿಣ - ಪಶ್ಚಿಮ ಬಿಂದುವಿನಿಂದ ಪ್ರಾರಂಭಗೊಂಡು ಸದರಿ ಸ. ನಂ . 34ರ ಪಶ್ಚಿಮದ ಮೂಲಕ ಉತ್ತರ 
ಪಶ್ಚಿಮಾಭಿಮುಖವಾಗಿ ಚಲಿಸುತ್ತಾ, ಸದರಿ ಸ. ನಂ .34ರ ಉತ್ತರ - ಪಶ್ಚಿಮ ಬಂಧುವನ್ನು ಸಂಧಿಸಿ, ಹೊಸದುರ್ಗ - ಅಜ್ಜಂಪುರ ರಸ್ತೆಯ ಮೂಲಕ ಹಾದು 
ಹೋಗುತ್ತದೆ. ಅಲ್ಲಿಂದ ಮುಂದಕ್ಕೆ ಚಲಿಸುತ್ತಾ, ಸದರಿ ಬೋಕಿಕೆರೆ ಗ್ರಾಮದ ಸ. ನಂ .32ರ ಪೂರ್ವದ ಬಿಂಧುವನ್ನು ಸಂಧಿಸಿ , ನಂತರ ಪೂರ್ವಕ್ಕೆ ಚಲಿಸಿ, ಸದರಿ 
ಬೋಕಿಕೆರೆ ಗ್ರಾಮದ ಸ. ನಂ .33ರ ದಕ್ಷಿಣದ ಭಾಗದ ಮೂಲಕ ಚಲಿಸುತ್ತಾ ನಂತರ ಉತ್ತರಕ್ಕೆ ತಿರುಗಿ ಉತ್ತರಾಭಿಮುಖವಾಗಿ ಸ್ವಲ್ಪದೂರ ಚಲಿಸಿ, ಗೊರವಿನಕಲ್ಲು 
ಗ್ರಾಮದ ಸ. ನಂ . 69ರ ಪಶ್ಚಿಮದ ಭಾಗವನ್ನೊಳಗೊಂಡು ಸದರಿ ಸ. ನಂ .69ರ ಉತ್ತರ - ಪಶ್ಚಿಮ ಬಂಧುವನ್ನು ಸಂಧಿಸಿ ಅಲ್ಲಿ ಬಾಗೂರು- ಹೊಸದುರ್ಗ 
ರಸ್ತೆಯನ್ನು ದಾಟಿ ಪಶ್ಚಿಮಕ್ಕೆ ತಿರುಗಿ ಸದರಿ ಗೊರವಿನಕಲ್ಲು ಗ್ರಾಮದ ಸ. ನಂ . 71ರ ದಕ್ಷಿಣ ಭಾಗವನ್ನು ಒಳಗೊಂಡು ಸದರಿ ಸ. ನಂ . 71ರ ದಕ್ಷಿಣ - ಪಶ್ಚಿಮ 
ಬಿಂಧುವನ್ನು ಸಂಧಿಸಿ, ನಂತರ ಸದರಿ ಗ್ರಾಮದ ಸ. ನಂ . 71 ಮತ್ತು 12ರ ಪಶ್ಚಿಮದ ಭಾಗದ ಮೂಲಕ ಉತ್ತರಾಭಿಮುಖವಾಗಿ ಚಲಿಸುತ್ತಾ, ಸದರಿ 
ಗೊರವಿನಕಲ್ಲು ಗ್ರಾಮದ ಸ. ನಂ . 72ರ ಉತ್ತರ - ಪಶ್ಚಿಮದ ಬಿಂಧುವನ್ನು ಬಂದು ಸೇರುತ್ತದೆ. 
ಉತ್ತರ: 

ಗೊರವಿನಕಲ್ಲು ಗ್ರಾಮದ ಸ. ನಂ . 72ರ ಉತ್ತರ - ಪಶ್ಚಿಮದ ಬಿಂದುವಿನಿಂದ ಪ್ರಾರಂಭಗೊಂಡು ಉತ್ತರ - ಪೂರ್ವಾಭಿಮುಖವಾಗಿ ಚಲಿಸುತ್ತಾ, 
ಸ. ನಂ . 72ರ ಉತ್ತರದ ಭಾಗವನ್ನೊಳಗೊಂಡು ಸದರಿ ಸ. ನಂ .72ರ ಉತ್ತರ ಬಿಂಧುವನ್ನು ಸಂಧಿಸಿ , ಹಾಗೆಯೇ ಸದರಿ ಗೊರವಿನಕಲ್ಲು ಗ್ರಾಮದ ಸ. ನಂ .72 
ಮತ್ತು 78ರ ಉತ್ತರದ ಭಾಗವನ್ನೊಳಗೊಂಡು ಚಲಿಸುತ್ತಾ, ಸ. ನಂ .78ರ ಉತ್ತರ -ಪೂರ್ವದ ಬಿಂಧುವನ್ನು ಸಂಧಿಸಿ, ಅಲ್ಲಿಂದ ಉತ್ತರ - ಪೂರ್ವಾಭಿಮುಖವಾಗಿ 
ಚಲಿಸುತ್ತಾ, ಸದರಿ ಗೊರವಿನಕಲ್ಲು ಗ್ರಾಮದ ಸ. ನಂ .79ರ ಪಶ್ಚಿಮದ ಭಾಗವನ್ನೊಳಗೊಂಡು ಸದರಿ ಸ. ನಂ . 79ರ ಉತ್ತರ - ಪಶ್ಚಿಮ ಬಂಧುವನ್ನು ಸಂಧಿಸಿ, 
ಮುಂದಕ್ಕೆ ಚಲಿಸಿ, ಸದರಿ ಗೊರವಿನಕಲ್ಲು ಗ್ರಾಮದ ಸ. ನಂ .79, 82 , 85, 116ರ ಉತ್ತರದ ಭಾಗವನ್ನೊಳಗೊಂಡು ಪುನಃ ಪೂರ್ವಾಭಿಮುಖವಾಗಿ ಚಲಿಸುತ್ತಾ 
ಸದರಿ ಗ್ರಾಮದ ಸ. ನಂ .116ರ ಉತ್ತರ -ಪೂರ್ವದ ಬಿಂಧುವನ್ನು ಸಂಧಿಸುತ್ತದೆ. ನಂತರ ಉತ್ತರ -ಪೂರ್ವಾಭಿಮುಖವಾಗಿ ಚಲಿಸುತ್ತಾ, ಸದರಿ ಗ್ರಾಮದ 
ಸ. ನಂ .89ರ ಉತ್ತರ - ಪಶ್ಚಿಮದ ಭಾಗವನ್ನೊಳಗೊಂಡು ಸದರಿ ಸ. ನಂ .89ರ ಉತ್ತರ ಬಿಂಧುವನ್ನು ಸಂಧಿಸುತ್ತದೆ. ನಂತರ ಪೂರ್ವಕ್ಕೆ ತಿರುಗಿ 
ಪೂರ್ವಾಭಿಮುಖವಾಗಿ ಚಲಿಸಿ, ಗೊರವಿನಕಲ್ಲು ಗ್ರಾಮದ ಸ. ನಂ .90 ರ ಉತ್ತರದ ಭಾಗವನ್ನೊಳಗೊಂಡು ಹೊಸದುರ್ಗ - ಹಿರಿಯೂರು ರಸ್ತೆಯನ್ನು ದಾಟಿ, 
ಸದರಿ ಗೊರವಿನಕಲ್ಲು ಗ್ರಾಮದ ಸ. ನಂ .91ರ ಉತ್ತರದ ಭಾಗವನ್ನೊಳಗೊಂಡು ಸದರಿ ಸ. ನಂ .91 ರ ಉತ್ತರ - ಪೂರ್ವ ಬಿಂಧುವನ್ನು ಬಂದು ಸೇರುತ್ತದೆ. 

ಬಸವರಾಜ ಬರದೇಲಿ, 
ಪಿ . ಆರ್‌ . 1003 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 

ನಗರಾಭಿವೃದ್ಧಿ ಇಲಾಖೆ. 
ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ನಅಇ 219 ಬೆಮಪ್ರಾ 2011 , ಬೆಂಗಳೂರು ದಿನಾಂಕ 21ನೇ ಸೆಪ್ಟೆಂಬರ್ 2011 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4 ( ಎ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, 
ಕರ್ನಾಟಕ ಸರ್ಕಾರವು ತಾಳಿಕೋಟೆ ಪುರಸಭೆಯ ವ್ಯಾಪ್ತಿ ಪ್ರದೇಶವನ್ನು ಸ್ಥಳೀಯ ಯೋಜನಾ ಪ್ರದೇಶವೆಂದು ಘೋಷಿಸಲಾಗಿದೆ. ವ್ಯಾಪ್ತಿಯ ಸರ್ವೆ 
ನಂಬರುಗಳನ್ನು ಅನುಬಂಧ-1 ಮತ್ತು ಅನುಬಂಧ - 2 ನ್ನು ಲಗತ್ತಿಸಿದೆ. ಹಾಗೂ ಇದೇ ಕಾಯ್ದೆಯ ಕಲಂ 2( 7) ( ಬಿ) ರಲ್ಲಿನ ಅವಕಾಶದಂತೆ ತಾಳಿಕೋಟೆ 
ಪರಸಭೆಯು ಯೋಜನಾ ಪ್ರಾಧಿಕಾರವಾಗಿ ಕೂಡಲೇ ಜಾರಿಗೆ ಬರುವಂತೆ ಕಾರ್ಯನಿರ್ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎಂ . ಎಂ . ಹಿರೇಮಠ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ . 


ಅನುಸೂಚಿ- 1 


ತಾಳಿಕೋಟಿ ಪಟ್ಟಣದ ಪ್ರಾಸ್ತಾವಿತ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರುಗಳು 
ತಾಳಿಕೋಟಿ ಗ್ರಾಮ ಠಾಣೆ ಮತ್ತು ತಾಳಿಕೋಟಿ ರಿ. ಸ. ನಂ . 1, 2 , 3, 5 , 88, 89 , 91, 92 , 93 , 94 , 95 , 96 , 97 , 98, 99, 144 , 145, 146 , 
147, 148, 149, 150, 151, 152, 153, 154, 155, 165 , 166, 167, 168, 169, 170, 171 , 172, 173, 174 , 175 , 176, 177, 178, 179, 180, 183, 
184 , 185, 186 , 187 , 188, 189 , 190, 191 , 192, 193, 194 , 195, 196, 197, 198, 199, 200, 201 , 202 , 203, 204, 205 , 206 , 207, 208, 
209 , 210, 212 , 222 , 223 , 224 , 225 , 226 , 227, 257 , 258, 259, 260 , 261, 262 , 263, 264, 265 , 266 , 267 , 268, 269 , 270 , 
271, 272 , 273 , 274, 275 , 276, 277, 278, 279 , 280 , 281 , 282 , 283 , 284, 285 , 286, 287 , 288 , 289 , 290, 291, 292, 293 , 294, 
295 , 393 , 394, 395 , 396 , 397, 398 , 399 , 400 , 401 , 402, 403, 404 , 405, 406 , 407 , 408, 409 , 410 , 485 , 486, 487 , 488, 489 , 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೬೭ 


490, 491 , 492, 493, 494, 495, 496 , 497 , 498, 499, 500, 626 , 627, 634, 635, 636, 637, 638 , 639 , 640, 641, 642 , 643, 644, 
647 , 648 , 649, 650 , 652 , 653 , 654 , 655, 656, 657 , 658, 659 , 660 . 

ಎಂ . ಎಂ . ಹಿರೇಮಠ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ಅನುಸೂಚಿ- 2 


ತಾಳಿಕೋಟಿ ಪಟ್ಟಣದ ಪ್ರಾಸ್ತಾವಿತ ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯ ವಿವರ 
ತಾಳಿಕೋಟಿ ಪಟ್ಟಣದ ಪ್ರಾಸ್ತಾವಿಕ ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯ ತಾಳಿಕೋಟಿ ಸರ್ವೆ ನಂಬರ 222ರ ವಾಯುವ್ಯ ಮೂಲೆ 
ಪ್ರಾರಂಭಿಕ ಬಿಂದು " ಪಿ " ಯಿಂದ ಪ್ರಾರಂಭವಾಗಿ ಸ. ನಂ . 222 , 227 , 259, 258 , 257, ತಾಳಿಕೋಟಿ- ದೇವರ ( ಹಿಪ್ಪರಗಿ ಬಾರಾಖೇಡ- ಬೀಳಗಿ ನಂ - 124) 
ರಾಜ್ಯ ಹೆದ್ದಾರಿಯನ್ನು ದಾಟಿ, ಸ. ನಂ . 295 , 293 , 393, 396, ಗಡಿಸೋಮನಾಳ ರಸ್ತೆ ದಾಟಿ, 397 , 398 , ಗಡಿಸೋಮನಾಳ ರಸ್ತೆ ದಾಟಿ, 410 , 409 ಈ 
ಎಲ್ಲ ಸರ್ವೆ ನಂಬರುಗಳ ಉತ್ತರ ಗಡಿಯೊಂದಿಗೆ ಪೂರ್ವಕ್ಕೆ ಸಾಗಿ ಸ. ನಂ . 409ರ ಈಶಾನ್ಯ ಮೂಲೆಯನ್ನು ತಲುಪಿ ಸ. ನಂ . 409 , 485, 486 , ರ 
ಪೂರ್ವದ ಗಡಿಯೊಂದಿಗೆ ದಕ್ಷಿಣಕ್ಕೆ ಸಾಗಿ ನಾಲೆಯನ್ನು ದಾಟಿ, ಸ. ನಂ . 500 , ಪೀರಾಪುರ ರಸ್ತೆಯನ್ನು ದಾಟಿ, 634 , 635 , ಪೀರಾಪುರ ರಸ್ತೆಯನ್ನು ದಾಟಿ, 
627, 626ರ ಪೂರ್ವದ ಗಡಿಯೊಂದಿಗೆ ದಕ್ಷಿಣಕ್ಕೆ ಸಾಗಿ ರಾಜ್ಯ ಹೆದ್ದಾರಿಯನ್ನು ದಾಟಿ ಪಶ್ಚಿಮಕ್ಕೆ ತಿರುಗಿ ಸ. ನಂ . 3ರ ಈಶಾನ್ಯ ಮೂಲೆಯಿಂದ ದಕ್ಷಿಣಕ್ಕೆ 
ತಿರುಗಿ ಸ. ನಂ . 5ರ ಉತ್ತರ ಮತ್ತು ಪೂರ್ವದ ಗಡಿಯೊಂದಿಗೆ ದಕ್ಷಿಣಕ್ಕೆ ಸಾಗಿ ಪಶ್ಚಿಮಕ್ಕೆ ತಿರುಗಿ ಬಂಡಿ ರಸ್ತೆಯ ದಕ್ಷಿಣ ಗಡಿಯೊಂದಿಗೆ ಪಶ್ಚಿಮಕ್ಕೆ ಸಾಗಿ 
ಡೋಣಿ ನದಿಯನ್ನು ದಾಟಿ , ಸ. ನಂ .88ರ ಈಶಾನ್ಯ ಮೂಲೆಗೆ ತಲುಪಿ ಸ. ನಂ .88ರ ಪೂರ್ವದ ಗಡಿಯೊಂದಿಗೆ ಸಾಗಿ ಸ. ನಂ . 92 , 93, 95, 96 , 97ಬಿ, 99 , 
147, 146, 145, 144, ರ ದಕ್ಷಿಣ ಗಡಿಯೊಂದಿಗೆ ಪಶ್ಚಿಮಕ್ಕೆ ಸಾಗಿ ಸ. ನಂ . 144ರ ನೈರುತ್ಯ ಮೂಲೆಯನ್ನು ತಲುಪಿ ಉತ್ತರಕ್ಕೆ ತಿರುಗಿ ಸ. ನಂ . 144 , 155, 
154 , 165ರ ವಾಯುವ್ಯ ಮೂಲೆಯನ್ನು ತಲುಪಿ, ಪಶ್ಚಿಮಕ್ಕೆ ತಿರುಗಿ ರಾಜ್ಯ ಹೆದ್ದಾರಿಯ ದಕ್ಷಿಣ ಗಡಿಯೊಂದಿಗೆ ಡೋಣಿ ನದಿಯನ್ನು ತಲುಪಿ ಉತ್ತರಕ್ಕೆ ತಿರುಗಿ 
ಸ. ನಂ . 177 , 178 , 179ರ ಪಶ್ಚಿಮ ಗಡಿಯಿಂದ ಸ. ನಂ . 179ರ ವಾಯುವ್ಯ ಮೂಲೆಯನ್ನು ತಲುಪಿ ಪೂರ್ವಕ್ಕೆ ತಿರುಗಿ ಸ. ನಂ . 180 ನೈರುತ್ಯ ಮೂಲೆಯಿಂದ 
ಉತ್ತರಕ್ಕೆ ತಿರುಗಿ ಸ. ನಂ . 180, 187, 186 , 185 , 184, 183, 208 , 209, 210, 224, 212 ಮದ್ಯದಲ್ಲಿ ಛೇದಿಸಿ, 223, 2022ರ ಪಶ್ಚಿಮ ಗಡಿಯ (ಡೋಣಿ 
ನದಿಯ ಗಡಿ) ಪ್ರಾರಂಭಿಕ ಬಿಂದು " ಪಿ " ಯನ್ನು ತಲುಪುವುದು. 

ಎಂ . ಎಂ . ಹಿರೇಮಠ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 

ಅನುಸೂಚಿ- 3 
ಕ್ರಮ ಸಂಖ್ಯೆ ಗ್ರಾಮಗಳು / ಪಟ್ಟಣ | 

ಜನಸಂಖ್ಯೆ 

ಷರಾ 
ತಾಳಿಕೋಟಿ ಗ್ರಾಮಠಾಣೆ 1129.00 ಹೆಕ್ಟೇರ್ 

50,000 
ಮತ್ತು ತಾಳಿಕೋಟಿ 
ಕಂದಾಯ ಗ್ರಾಮ 


ಪಿ . ಆರ್. 1031 


ಎಂ . ಎಂ . ಹಿರೇಮಠ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


ನಗರಾಭಿವೃದ್ಧಿ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ನಅಇ 249 ಬೆಮಪ್ರಾ 2011, ದಿನಾಂಕ 14ನೇ ಸೆಪ್ಟೆಂಬರ್ 2011 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4( ಎ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, 
ಕರ್ನಾಟಕ ಸರ್ಕಾರವು ಬಸವನ ಬಾಗೇವಾಡಿ ಪುರಸಭೆಯ ವ್ಯಾಪ್ತಿ ಪ್ರದೇಶವನ್ನು ಸ್ಥಳೀಯ ಯೋಜನಾ ಪ್ರದೇಶವೆಂದು ಘೋಷಿಸಲಾಗಿದೆ. ಹಾಗೂ ಇದೇ 
ಕಾಯ್ದೆಯ ಕಲಂ 2( 7)( ಬಿ) ರಲ್ಲಿನ ಅವಕಾಶದಂತೆ ಬಸವನ ಬಾಗೇವಾಡಿ ಪರಸಭೆಯು ಯೋಜನಾ ಪ್ರಾಧಿಕಾರವಾಗಿ ಕೂಡಲೇ ಜಾರಿಗೆ ಬರುವಂತೆ 
ಕಾರ್ಯನಿರ್ವಹಿಸತಕ್ಕದೆಂದು ಆದೇಶಿಸಿದೆ. 


ಅನುಸೂಚಿ- 1 ರಲ್ಲಿ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಪಟ್ಟಣ/ಗ್ರಾಮಗಳ ವಿವರ ಮತ್ತು ಅನುಸೂಚಿ- 2 ರಲ್ಲಿ ಸ್ಥಳೀಯ 
ಯೋಜನಾ ಪ್ರದೇಶದ ಎಲ್ಲೆಯ ವಿವರ ಹಾಗೂ ಅನುಸೂಚಿ-3 ರಲ್ಲಿ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಪಟ್ಟಣ/ಗ್ರಾಮಗಳ ವಿವರಗಳನ್ನು 
ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಸವರಾಜ ಬರದೇಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ ), 

ನಗರಾಭಿವೃದ್ಧಿ ಇಲಾಖೆ. 


೭೬೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಅನುಸೂಚಿ- 1 


ಬಸವನ ಬಾಗೇವಾಡಿ ಪಟ್ಟಣದ ಪ್ರಾಸ್ತಾವಿತ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರುಗಳು 
ಬಸವನ ಬಾಗೇವಾಡಿ ಗ್ರಾಮಠಾಣೆ ಮತ್ತು ಬಸವನ ಬಾಗೇವಾಡಿ ರಿ. ಸ . ನಂ . 1, 2 , 3, 4 , 5 , 6, 119 , 130, 131, 132 , 133 , 134 , 135 , 136, 
137, 138 , 139 , 323 , 323, 324 , 325 , 326, 327 , 328 , 329 , 330, 331, 332 , 333 , 334 , 335, 336, 337, 338, 339 , 340, 341, 342 , 
343 , 344 , 345 , 346, 347, 348, 349 , 350, 351, 352, 353, 354 , 355 , 356 , 357, 358, 359, 360, 361, 362 , 363, 364 , 365 , 366, 
367 , 368, 369 , 370, 371, 372 , 373 , 374, 377 , 378 , 379 , 38O, 381, 382 , 383, 384 , 385 , 388 , 389 , 390 , 946, 947, 948, 949 , 
950 , 951 , 952 , 11 :25, 1126, 1127 ( 6, ಮಸಿಬಿನಾಳ ತಾಂಡಾ ನಂ - 1) , 1128 , 1129 , 1130 ( ಇದಗಾ ತಾಂಡಾ) 1131, 1132 , 1133 , 1134 , 1135, 
1136, 1137, 1138, 1300 , 1301, 1302 , 1303 , 1304 , 1305 , 1306 , 1307, 1308, 1309 , 1310 , 1311, 1312, 1530 , 1531 , 1543, 1544 , 1545, 
1546 , 1547 , 1640 , 1641, 1642, 1643, 1644 , 1645 , 1646 , 1647 , 1648, 1649, 1650 , 1651 , 1652 ಮತ್ತು 1) ಜಾಲಿಹಾಳ ತಾಂಡಾ ( ಸ. ನಂ . 
799), 2 ) ಭೂತಪ್ಪನಕೇರಿ ತಾಂಡಾ ( ಸ. ನಂ . 884), 3) ಕುದುರಿಮಾಳ ತಾಂಡಾ ( ಸ . ನಂ . 1094 , 1095) , 4 ) ಬಳ್ಳಾಪೂರ ತಾಂಡಾ ( ಸ. ನಂ . 1218 ), 5 ) 
ಮಸಿಬಿನಾಳ ತಾಂಡಾ ನಂ - 2 ( ಸ. ನಂ . 1142 ), 7) ಬಸವನಹಟ್ಟಿ ತಾಂಡಾ ( ಸ. ನಂ . 1493) , 8) ಕರಿಹಾಳ ತಾಂಡಾ ನಂ - 1 ( ಸ. ನಂ . 164, 165 ), 9) 
ಕರಿಹಾಳ ತಾಂಡಾ ನಂ - 2 ( ಸ. ನಂ . 176), 10) ಜೈನಾಪುರ ( ಸ. ನಂ . 213ರ ವಾಡಿ) 11 ) ಸವಳಾಳ ತಾಂಡಾ ( ಸ. ನಂ . 525 ). 


ಬಸವರಾಜ ಬರದೇಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ ), 

ನಗರಾಭಿವೃದ್ಧಿ ಇಲಾಖೆ. 


ಅನುಸೂಚಿ- 2 


ಬಸವನ ಬಾಗೇವಾಡಿ ಪಟ್ಟಣದ ಪ್ರಾಸ್ತಾವಿತ ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯ ವಿವರ 
ಬಸವನ ಬಾಗೇವಾಡಿ ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆಯು ಬಸವನ ಬಾಗೇವಾಡಿ ಸರ್ವೆ ನಂಬರ್ 946ರ ಉತ್ತರ ಗಡಿಗೆ 
ಹೊಂದಿಕೊಂಡಿರುವ ರಸ್ತೆಯ ವಾಯುವ್ಯ ಮೂಲೆಯ ಪ್ರಾರಂಭಿಕ ಬಿಂದು " ಪಿ" ಯಿಂದ ಪ್ರಾರಂಭವಾಗಿ ಸ. ನಂ . 947 ನ್ನು ಸಾಗಿ ಸ. ನಂ . 952ರ ವಾಯುವ್ಯ 
ಮೂಲೆಗೆ ತಲುಪಿ ಸ. ನಂ . 952 , 1125, 1126, 1138, 1300 ರ ಉತ್ತರ ಗಡಿಯೊಂದಿಗೆ ಸಾಗಿ ಸ. ನಂ . 1300ರ ಈಶಾನ್ಯ ಮೂಲೆಯನ್ನು ತಲುಪಿ ದಕ್ಷಿಣಕ್ಕೆ 
ತಿರುಗಿ ಸ. ನಂ . 1301ರ ಈಶಾನ್ಯ ಮೂಲೆಯಿಂದ ಸ . ನಂ . 1312 , 1530ರ ಉತ್ತರ ಗಡಿಯೊಂದಿಗೆ ಪೂರ್ವಕ್ಕೆ ಸಾಗಿ ಬಸವನ ಬಾಗೇವಾಡಿ- ಇಂಗಳೇಶ್ವರ 
ರಸ್ತೆಯನ್ನು ದಾಟಿ ದಕ್ಷಿಣಕ್ಕೆ ತಿರುಗಿ ಸ. ನಂ . 1531ರ ಉತ್ತರ ಮತ್ತು ಪೂರ್ವದ ಗಡಿಯೊಂದಿಗೆ ದಕ್ಷಿಣಕ್ಕೆ ಸಾಗಿ ಸ. ನಂ . 1543 ಮತ್ತು ಬಸವನ ಬಾಗೇವಾಡಿ 
ಕರಬಂಟನಾಳ ರಸ್ತೆಯನ್ನು ದಾಟಿ ಸ. ನಂ . 1547ರ ಪೂರ್ವದ ಗಡಿಯೊಂದಿಗೆ ದಕ್ಷಿಣಕ್ಕೆ ಸಾಗಿ ಮನಗೂಳಿ- ಬಿಚ್ಚಳ ರಾಜ್ಯ ಹೆದ್ದಾರಿಯನ್ನು ದಾಟಿ ಪಶ್ಚಿಮಕ್ಕೆ 
ತಿರುಗಿ ರಸ್ತೆಯೊಂದಿಗೆ ಸಾಗುತ್ತಾ ಸ. ನಂ . 1640ರ ಈಶಾನ್ಯ ಮೂಲೆಯನ್ನು ತಲುಪಿ ದಕ್ಷಿಣಕ್ಕೆ ತಿರುಗಿ ಸ. ನಂ . 1640ರ ಪೂರ್ವ ಗಡಿಗೊಂಟ ದಕ್ಷಿಣಕ್ಕೆ ಸಾಗಿ 
ಬಸವನ ಬಾಗೇವಾಡಿ- ಸಂಕನಾಳ ರಸ್ತೆಯನ್ನು ದಾಟಿ ಸ. ನಂ . 06 ರ ಈಶಾನ್ಯ ಮೂಲೆಯನ್ನು ತಲುಪಿ ದಕ್ಷಿಣಕ್ಕೆ ತಿರುಗಿ ಸ. ನಂ . 06, 05ರ ಪೂರ್ವದ 
ಗಡಿಯೊಂದಿಗೆ ಸಾಗುತ್ತಾ ಸ. ನಂ .05ರ ಆಗ್ನೆಯ ಮೂಲೆಯನ್ನು ತಲುಪಿ ಪಶ್ಚಿಮಕ್ಕೆ ತಿರುಗಿ ಸ. ನಂ . 05, 04, 03 ಮತ್ತು 130 ರ ದಕ್ಷಿಣ ಗಡಿಯೊಂದಿಗೆ 
ಸಾಗಿ ದಕ್ಷಿಣಕ್ಕೆ ತಿರುಗಿ ನಾಗೂರ ರಸ್ತೆಯೊಂದಿಗೆ ಸಾಗಿ ಪಶ್ಚಿಮಕ್ಕೆ ತಿರುಗಿ ಸ. ನಂ . 119 , 138 , 139ರ ದಕ್ಷಿಣ ಗಡಿಯೊಂದಿಗೆ ಸಾಗಿ ದಕ್ಷಿಣಕ್ಕೆ ತಿರುಗಿ ಮಣುರ 
ರಸ್ತೆಯೊಂದಿಗೆ ಸಾಗಿ ಪಶ್ಚಿಮಕ್ಕೆ ತಿರುಗಿ ಸ. ನಂ . 323, 323 , 324, 325ರ ದಕ್ಷಿಣ ಗಡಿಯೊಂದಿಗೆ ಪಶ್ಚಿಮಕ್ಕೆ ಸಾಗುತ್ತಾ ಬಸವನ ಬಾಗೇವಾಡಿ-ಕೋಲ್ಲಾರ 
ರಸ್ತೆಯನ್ನು ದಾಟಿ ಉತ್ತರಕ್ಕೆ ತಿರುಗಿ ಸ. ನಂ . 374, 377 , 378 , 379 , 380 , 382, 390, 389, ರಾಜ್ಯ ಹೆದ್ದಾರಿಯನ್ನು ದಾಟಿ 388ರ ಪಶ್ಚಿಮ ಗಡಿಯೊಂದಿಗೆ 
ಉತ್ತರಕ್ಕೆ ಸಾಗಿ ಸ. ನಂ . 388ರ ವಾಯುವ್ಯ ಮೂಲೆಯನ್ನು ತಲುಪಿ ಪೂರ್ವಕ್ಕೆ ತಿರುಗಿ ಸ. ನಂ . 385ರ ಪಶ್ಚಿಮ ಮತ್ತು ಉತ್ತರ ಗಡಿಯಿಂದ ಉತ್ತರಕ್ಕೆ ತಿರುಗಿ 
ಸ. ನಂ . 364ರ ಪಶ್ಚಿಮ ಮೂಲೆಯಿಂದ ಬಸವನ ಬಾಗೇವಾಡಿ - ನಂದ್ಯಾಳ ರಸ್ತೆಯನ್ನು ದಾಟಿ ಪೂರ್ವಕ್ಕೆ ತಿರುಗಿ ಸ. ನಂ . 946ರ ಪಶ್ಚಿಮ ಗಡಿಯೊಂದಿಗೆ ಸಾಗಿ 
ಪ್ರಾರಂಭಿಕ ಬಿಂದು "ಪಿ " ಯನ್ನು ತಲುಪುವುದು. 


ಬಸವರಾಜ ಬರದೇಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ ), 

ನಗರಾಭಿವೃದ್ಧಿ ಇಲಾಖೆ. 


ಅನುಸೂಚಿ- 3 


ಕ್ರಮ 


ಗ್ರಾಮಗಳು / ಪಟ್ಟಣ 


ಜನಸಂಖ್ಯೆ 2021 


ಸಂಖ್ಯೆ 


ಷರಾ 


| ಬಸವನ ಬಾಗೇವಾಡಿ ಗ್ರಾಮಠಾಣೆ ಹಾಗೂ ಭಾಗಶಃ | 
ಬಸವನ ಬಾಗೇವಾಡಿ ಕಂದಾಯ ಗ್ರಾಮ 


1076.00 ಹೆಕ್ಟೇರ್ 


50, 000 


ಪಿ . ಆರ್‌ . 1005 


ಬಸವರಾಜ ಬರದೇಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ), 

ನಗರಾಭಿವೃದ್ಧಿ ಇಲಾಖೆ. 


ಭಾಗ - 3 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೬೯ 


ಗೌರೀಬಿದನೂರು ತಾಲ್ಲೂಕಿಗೆ ಸಂಬಂಧಿಸಿದ ಅಧಿಸೂಚಿತ ಸಂಸ್ಥೆಗಳು ಹೊಂದಿರುವ ಆಸ್ತಿ ವಿವರಗಳು. 


ಗ 


ಸಂಖ್ಯೆ 


1. ಕಸಬಾ ಹೋಬಳಿ 


0 . 01 . 


ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿ 


ಬೈಚಾಪುರ 


ಅ . ಸಂ :156 


ಪೂರ್ವಕ್ಕೆ: ದಾರಿ 
ಪಶ್ಚಿಮಕ್ಕೆ: ದಾರಿ 
ಉತ್ತರಕ್ಕೆ : ದಾರಿ 
ದಕ್ಷಿಣಕ್ಕೆ : ಅ. ಸಂ :156 


ಗುಂಟೆ 


ಶ್ರೀ ಹನುಮಂತ ದೇವಾಲಯ 


ಕಾದಲವೇಣಿ 


ಗಾಮಠಾಣಾ 


0 . 04 


ಪೂರ್ವಕ್ಕೆ : ಚರಂಡಿ 
ಪಶ್ಚಿಮಕ್ಕೆ: ದಾರಿ 
ಉತ್ತರಕ್ಕೆ: ಸನಂ:125 
ದಕ್ಷಿಣಕ್ಕೆ : ದಾರಿ 
ಪೂರ್ವಕ್ಕೆ: ದಾರಿ 
ಪಶ್ಚಿಮಕ್ಕೆ: ದಾರಿ 
ಉತ್ತರಕ್ಕೆ: ದಾರಿ 
ದಕ್ಷಿಣಕ್ಕೆ: ದಾರಿ 


0 . 04 


ಶ್ರೀ ಹನುಮಂತ ದೇವಾಲಯ 


ದೇವಗಾನಹಳ್ಳಿ 


ಗಾಮಠಾಣಾ 


ಗುಂಟೆ 


| ಶ್ರೀ ಬಸವಣ್ಣ ದೇವಾಲಯ 


ಹಿರೇಬಿದನೂರು 


ಅ . ಸಂ :292 


0.10 | 
ಗುಂಟೆ 


ಪೂರ್ವಕ್ಕೆ:ಗೌರೀಬಿದನೂರು- ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆ 
ಪಶ್ಚಿಮಕ್ಕೆ: ಗಾಮಠಾಣಾ ವಾಡಿಕೆ ರಸ್ತೆ 
| ಉತ್ತರಕ್ಕೆ: ದಾರಿ 

ದಕ್ಷಿಣಕ್ಕೆ: ದಾರಿ 
ಪೂರ್ವಕ್ಕೆ: ಅಸೆಸ್‌ಮೆಂಟ್ ನಂ :2 
ಪಶ್ಚಿಮಕ್ಕೆ: ಅಸೆಸ್‌ಮೆಂಟ್ ನಂ :2 
ಉತ್ತರಕ್ಕೆ: ರಸ್ತೆ 
ದಕ್ಷಿಣಕ್ಕೆ: ಅಸೆಸ್‌ಮೆಂಟ್ ನಂ :4 


0 . 05 


ಶ್ರೀ ಹನುಮಂತ ದೇವಾಲಯ 


ವೈಚಕೂಡ್ಲಹಳ್ಳಿ 


ಅ . ಸಂ :1 


ಗುಂಟೆ 


220 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಖಾತೆ 


ಕ . ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಸ . ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


ಸಂಖ್ಯೆ 


6 


. 


ಶ್ರೀ ಹನುಮಂತ ದೇವಾಲಯ 


ಮಾದನಹಳ್ಳಿ 


ಗಾಮಠಾಣಾ 


0 .031/ 2 


ಪೂರ್ವಕ್ಕೆ : ಅಸೆಸ್‌ಮೆಂಟ್ ನಂ :162 /2 
ಪಶ್ಚಿಮಕ್ಕೆ: ದಾರಿ 
ಉತ್ತರಕ್ಕೆ: ದಾರಿ 
ದಕ್ಷಿಣಕ್ಕೆ: ದಾರಿ 


| ಶ್ರೀ ಹನುಮಂತ ದೇವಾಲಯ 


ಗಂಗಸಂದ 


ಗಾಮಠಾಣಾ 


0 .0234 


ಪೂರ್ವಕ್ಕೆ: ಅ. ಸಂ:725 
ಪಶ್ಚಿಮಕ್ಕೆ: ಅ. ಸಂ .112 
ಉತ್ತರಕ್ಕೆ: ರಸ್ತೆ 
ದಕ್ಷಿಣಕ್ಕೆ: ರಸ್ತೆ 


ಶ್ರೀ ಆಂಜನೇಯಸ್ವಾಮಿ 


ಗೌಡಸಂದ 


ಅ . ಸಂ .1 


0 . 0134 


ಪೂರ್ವಕ್ಕೆ: ದಾರಿ 
ಪಶ್ಚಿಮಕ್ಕೆ: ದಾರಿ 
ಉತ್ತರಕ್ಕೆ : ದಾರಿ 
ದಕ್ಷಿಣಕ್ಕೆ : ದಾರಿ 


ರೀ . 279 


ಎ - 8.14 
ಗುಂಟೆ, 
ಎ -1.29 
ಗುಂಟೆ, 


ಶ್ರೀ ಗಂಗಾಭಾಗೀರಥಿ 
ಮುದುಗಾನಕುಂಟೆ 


ಗಂಗಸಂದ್ರ 


280 


ಪೂರ್ವಕ್ಕೆ:ಕೆರೆ 

ಪಶ್ಚಿಮಕ್ಕೆ: ಸನಂ :278 
| ಉತ್ತರಕ್ಕೆ : ಕೆರೆ 

ದಕ್ಷಿಣಕ್ಕೆ: ಸ. ನಂ :277 


281 


1. 00 


ಎಕರೆ 


ಶ್ರೀ ಹನುಮಂತ ದೇವಾಲಯ 


ವೀರಗೊಲ್ಲಹಳ್ಳಿ 


ಗಾಮಠಾಣಾ ರೀ .14ರ | 


0 . 05 / 2 


ಪೂರ್ವಕ್ಕೆ:ಕಾಲುವೆ 
ಪಶ್ಚಿಮಕ್ಕೆ: ರಸ್ತೆ 
| ಉತ್ತರಕ್ಕೆ : ರಂಗಪ್ಪನವರ ಸ್ಥಳ, ಸನಂ:5/2 
ದಕ್ಷಿಣಕ್ಕೆ: ರಸ್ತೆ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೭೧ 


ಕ. ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಖಾತೆ 
ಸಂಖ್ಯೆ 


ಸ. ನಂ . 


ವಿಸ್ತೀರ್ಣ 


ಚಕ್ಕುಲ 


ಚಕ್ಕುಬಂದಿ 


ವೀರಗೊಲ್ಲಹಳ್ಳಿ 


ಸನಂ: 4 


0 .37 
ಗುಂಟೆ 


ಸ . ನಂ :45 


0. 051/4 
ಗುಂಟೆ 


ಸನಂ: 87 


0 .22 


ಗುಂಟೆ 


ಶ್ರೀ ಮಲ್ಲೇಶ್ವರ ದೇವಾಲಯ 


ಕುಡುಮಲಕುಂಟೆ 


ಸ .ಸನಂ:189 


ಎ3. 05 
ಗುಂಟೆ 


ಪೂರ್ವಕ್ಕೆ: ಸನಂ:5 
ಪಶ್ಚಿಮಕ್ಕೆ: ಕಾಲುವೆ 
ಉತ್ತರಕ್ಕೆ : ಸನಂ:3 
ದಕ್ಷಿಣಕ್ಕೆ: ಸನಂ:6 
ಪೂರ್ವಕ್ಕೆ:ರಸ್ತೆ 
ಪಶ್ಚಿಮಕ್ಕೆ: ಸನಂ:103 
ಉತ್ತರಕ್ಕೆ : ಓಣಿ ಮತ್ತು ಕಾಲುವೆ 
ದಕ್ಷಿಣಕ್ಕೆ : ಸನಂ:87 
ಪೂರ್ವಕ್ಕೆ:ರಸ್ತೆ 
ಪಶ್ಚಿಮಕ್ಕೆ: ಶಿವಣ್ಣನ ಜಮೀನು, ಸನಂ:103 
ಉತ್ತರಕ್ಕೆ: ಸ. ನಂ :45 

ದಕ್ಷಿಣಕ್ಕೆ: ಹನುಮಂತರಾಯಪ್ಪ ಜಮೀನು, ಸನಂ: 86 , 87, 88 | 
| ಪೂರ್ವಕ್ಕೆ: ಸ. ನಂ :188ರ ಜಮೀನು 

ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ: ಸ. ನಂ :187ರ ಜಮೀನು 
ದಕ್ಷಿಣಕ್ಕೆ : ಸನಂ:190ರ ಜಮೀನು 
ಪೂರ್ವಕ್ಕೆ: ರಸ್ತೆ 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ: ರಸ್ತೆ 

ದಕ್ಷಿಣಕ್ಕೆ: ರಸ್ತೆ 
| ಪೂರ್ವಕ್ಕೆ: ಷಮೀಉಲ್ಲಾ ಸ. ನಂ :221 
ಪಶ್ಚಿಮಕ್ಕೆ: ನಂಜಪ್ಪ & ಸೋಮಶೇಖರಯ್ಯ , ಸನಂ:218 
ಉತ್ತರಕ್ಕೆ: ಹಳ್ಳ 
ದಕ್ಷಿಣಕ್ಕೆ: ಹಳ್ಳ 
ಪೂರ್ವಕ್ಕೆ: ಚೌಡಪ್ಪ ಜಮೀನು, ಸನಂ:161 
ಪಶ್ಚಿಮಕ್ಕೆ: ಕೆರೆ, ಸನಂ:166 
ಉತ್ತರಕ್ಕೆ: ನಾಗರಾಜು ಜಮೀನು, ಸನಂ :162 , 163 
ದಕ್ಷಿಣಕ್ಕೆ : ಲಲಿತಮ್ಮ ಜಮೀನು, ಸನಂ:165 


ಗಾಮಠಾಣಾ 


0 . 03 
ಗುಂಟೆ 


ರೀ 220 


ಎ - 1. 06 
ಗುಂಟೆ 


12 


| 


ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ 


ವೇದಲವೇಣಿ 


ರೀl64 


ಎ - 2.16 
ಗುಂಟೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಕ. ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಖಾತೆ 
[ ಸಂಖೆ | 


ಸ . ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


13 | ಶ್ರೀ ಹನುಮಂತ ದೇವಾಲಯ 


ಹಿರೇಬಿದನೂರು 


ಗಾಮಠಾಣಾ 


0.00344 


ಪೂರ್ವಕ್ಕೆ :ಗಾಮಠಾಣಾ ಖಾಲಿ ನಿವೇಶನ ಸನಂ:1621, 2 
ಪಶ್ಚಿಮಕ್ಕೆ: ದಾರಿ 
ಉತ್ತರಕ್ಕೆ: ವಿಶ್ವನಾಥಪ್ಪರವರ ಮನೆ ಅ. ಸಂ :163 /2 - 3 
ದಕ್ಷಿಣಕ್ಕೆ: ಚೌಡಪ್ಪರವರ ಮನೆ ಅಸಂ:163/3 -1 


ಶ್ರೀ ಹನುಮಂತ ದೇವಾಲಯ 


ಕಲ್ಲೂಡಿ 


ಅ . ಸಂ :1 


0.04 
ಗುಂಟೆ 


ಪೂರ್ವಕ್ಕೆ: ಗ್ರಾಮಠಾಣಾ ಸ್ಥಳ, ಅಸಂ:1 
ಪಶ್ಚಿಮಕ್ಕೆ: ದಾರಿ 
ಉತ್ತರಕ್ಕೆ: ಗ್ರಾಮಠಾಣಾ ಸ್ಥಳ, ಅಸಂ:1 
ದಕ್ಷಿಣಕ್ಕೆ : ಸುಬ್ಬಣ್ಣನವರ ನಿವೇಶನ, ನಂ :12/04 


0 . 01 


ಶ್ರೀ ಹನುಮಂತ ದೇವಾಲಯ 


ಹೆಚ್ . ನಾಗಸಂದ 


ಗಾಮಠಾಣಾ 


ಪೂರ್ವಕ್ಕೆ ಕಲ್ಯಾಣ ಮಂಟಪ, ಅಸಂ:20 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ : ರಸ್ತೆ 
ದಕ್ಷಿಣಕ್ಕೆ: ಅಶ್ವತ್ಥಮ್ಮ / ಗಂಗಾಧರಪ್ಪ ನಿವೇಶನ ಅಸಂ:24 


ಗುಂಟೆ 


16 


ಶ್ರೀ ಆಂಜನೇಯಸ್ವಾಮಿ 


ಚಿಕ್ಕಕುರುಗೋಡು 


ಗಾಮಠಾಣಾ 


0. 03 
ಗುಂಟೆ 


ಪೂರ್ವಕ್ಕೆ:ಗಾಮಠಾಣಾ ಖಾಲಿ ಜಾಗ ಹಾಗೂ ಪಂಚಾಯ್ತಿ 
ಕಛೇರಿ, ಅಸಂ:1 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ: ಗಂಗಾಧರಪ್ಪ ನಿವೇಶನ , ಅಸಂ:96 /1, 4 -3 
ದಕ್ಷಿಣಕ್ಕೆ: ರಸ್ತೆ 
ಪೂರ್ವಕ್ಕೆ:ರಸ್ತೆ 
| ಪಶ್ಚಿಮಕ್ಕೆ: ಗುರುಪ್ರಸಾದ್ ಮನೆ, ಅಸಂ: 67 /269 /34 
ಉತ್ತರಕ್ಕೆ: ರಸ್ತೆ 
ದಕ್ಷಿಣಕ್ಕೆ : ಗುರುರಾಜ್‌ರಾವ್ ನಿವೇಶನ ಅಸಂ: 67/269/ 34 


0 . 02 


17 | ಶ್ರೀ ಹನುಮಂತ ದೇವಾಲಯ 


ರಾಮಚಂದಪುರ 


ಗಾಮಠಾಣಾ 


ಗುಂಟೆ 


0 .03 


18 | ಕಲ್ಲಿನಾಥೇಶ್ವರಸ್ವಾಮಿ 


ಕಲ್ಲೂಡಿ 


125 


ಗುಂಟೆ 


ಪೂರ್ವಕ್ಕೆ : ಸರ್ಕಾರಿ ಸನಂ :125 
ಪಶ್ಚಿಮಕ್ಕೆ: ಸರ್ಕಾರಿ ಸನಂ:125 
ಉತ್ತರಕ್ಕೆ: ಸರ್ಕಾರಿ ಸನಂ:125 
ದಕ್ಷಿಣಕ್ಕೆ : ಸರ್ಕಾರಿ ಸನಂ:125 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೭. ೩ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಖಾತೆ 
ಸಂಖ್ಯೆ 


ಸ . ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


ಶ್ರೀ ಲಕ್ಷ್ಮೀ ವೆಂಕಟರವಣಸ್ವಾಮಿ ದೇವಾಲಯ 


ಗೌರೀಬಿದನೂರು ಟೌನ್ 


ಅಸೆಸ್‌ಮೆಂಟ್ 
ನಂ :359 /343 


0 . 07 % 


ಪೂರ್ವಕ್ಕೆ:ರಸ್ತೆ 

ಪಶ್ಚಿಮಕ್ಕೆ: ಬಜಾರ್ ರಸ್ತೆ 
| ಉತ್ತರಕ್ಕೆ : ಇಸ್ತೂರಿ ಶ್ರೀಧರ್ ಮನೆ 360/344 
ದಕ್ಷಿಣಕ್ಕೆ : ರಸ್ತೆ 


2. ಹೊಸೂರು ಹೋಬಳಿ 


ಶ್ರೀ ಲಕ್ಷ್ಮೀಚನ್ನಕೇಶವಸ್ವಾಮಿ 


ಮುದುಗೆರೆ 


ಗಾಮಠಾಣಾ 


1 . 09 / 2 
ಗುಂಟೆ 


ಪೂರ್ವಕ್ಕೆ : ರಸ್ತೆ & ನಿವೇಶನ ಅ. ಸಂ :344 
ಪಶ್ಚಿಮಕ್ಕೆ: ಮನೆಗಳು, ಅಸಂ: 50, 56 , 86 
ಉತ್ತರಕ್ಕೆ : ನಿವೇಶನ , ಅಸಂ:56 , 66, 444 
ದಕ್ಷಿಣಕ್ಕೆ : ರಸ್ತೆ 


( 21 


ಶ್ರೀ ಆಂಜನೇಯಸ್ವಾಮಿ 


ಕೊಂಡಾಪುರ 


ಸನಂ:95 


ಪೂರ್ವಕ್ಕೆ ನಿವೇಶನ ಅಸಂ:17 
0. 03 14 | ಪಶ್ಚಿಮಕ್ಕೆ: ಮನೆ ಅಸಂ:19 
ಗುಂಟೆ ಉತ್ತರಕ್ಕೆ : ನಿವೇಶನ ಅಸಂ :7 

ದಕ್ಷಿಣಕ್ಕೆ : ರಸ್ತೆ 


ನ 


ಥಿ 


0 . 03 1/ 4 


22 


| ಶ್ರೀ ಈಶ್ವರ ದೇವಾಲಯ 


ಗೆದರೆ 


ಗಾಮಠಾಣಾ 


ಪೂರ್ವಕ್ಕೆ:ಶಾಲೆ ಮೈದಾನ, ಅಶ್ವತ್ಥಕಟ್ಟೆ ಅಸಂ:41 
ಪಶ್ಚಿಮಕ್ಕೆ: ನಿವೇಶನ ಅಸಂ:42 
ಉತ್ತರಕ್ಕೆ: ನಿವೇಶನ, ಅಸಂ:41 
ದಕ್ಷಿಣಕ್ಕೆ: ಶಾಲೆ ಮೈದಾನ 


ಗುಂಟೆ 


ಶೀ ಹನುಮಂತ ದೇವಾಲಯ 


ಗೆದರೆ 


ಗಾಮಠಾಣಾ 


ಪೂರ್ವಕ್ಕೆ :ಶಿಂಗಾನಹಳ್ಳಿ ಗ್ರಾಮದ ಸನಂ 63 /3 
0.03 34 ಪಶ್ಚಿಮಕ್ಕೆ: ಸ್ಕೂಲ್ ಮೈದಾನ, ಅಸಂ :3 
ಗುಂಟೆ ಉತ್ತರಕ್ಕೆ: ಶಿಂಗಾನಹಳ್ಳಿ ಗ್ರಾಮದ ಸನಂ 63 /3 

ದಕ್ಷಿಣಕ್ಕೆ:ಸ್ಕೂಲ್ ಮೈದಾನ, ಅಸಂ:3 


೭೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಕ. ಸಂ 


ದೇವಾಲಯದ ಹೆಸರು 


ಗ್ರಾಮದ ಹೆಸರು 


ಖಾತೆ 
ಸಂಖ್ಯೆ 


ಸ . ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


ಶ್ರೀ ನರಸಿಂಹಸ್ವಾಮಿ 


ನಾರಸಿಂಹನಹಳ್ಳಿ 


ಗಾಮಠಾಣಾ 


ಪೂರ್ವಕ್ಕೆ: ರಸ್ತೆ 
ಪಶ್ಚಿಮಕ್ಕೆ: ರಸ್ತೆ 
( ಉತ್ತರಕ್ಕೆ : ಮನೆಗಳು, ನಿವೇಶನ ಅಸಂ :2 
ದಕ್ಷಿಣಕ್ಕೆ : ನಿವೇಶನ ಅಸಂ:107 


ಗುಂಟೆ 


ವರದಮ್ಮ ದೇವರು 


ರಮಾಪುರ 


ಗಾಮಠಾಣಾ 


0.05 / 
ಗುಂಟೆ 


ಪೂರ್ವಕ್ಕೆ:ರಸ್ತೆ 
| ಪಶ್ಚಿಮಕ್ಕೆ: ಅಗಸರ ಮನೆಗಳು ಅಸಂ: 92 
ಉತ್ತರಕ್ಕೆ : ರಂಗಮಂದಿರ ಜಾಗ ಅಶ್ವತ್ಥಕಟ್ಟೆ ಅಸಂ :93 
ದಕ್ಷಿಣಕ್ಕೆ: ರಸ್ತೆ 


ಶ್ರೀ ಚನ್ನರಾಯಸ್ವಾಮಿ 


ಕುರೂಡಿ 


ಗಾಮಠಾಣಾ 


0 . 02 / 
ಗುಂಟೆ 


ಪೂರ್ವಕ್ಕೆ:ರಸ್ತೆ 
| ಪಶ್ಚಿಮಕ್ಕೆ: ಮನೆ ಮತ್ತು ರಸ್ತೆ ಅಸಂ:108 , 88 
| ಉತ್ತರಕ್ಕೆ: ರಸ್ತೆ 

ದಕ್ಷಿಣಕ್ಕೆ : ರಸ್ತೆ & ಗುಡಿಗೋವಿಂದಪ್ಪ ಮನೆ ಅಸಂ:105, 87, 
118 


ಶ್ರೀ ಬಸವೇಶ್ವರಸ್ವಾಮಿ 


ಶಿಂಗಾನಹಳ್ಳಿ 


ಸ . ನಂ : 49 


0 .02 / 2 
ಗುಂಟೆ 


28 


ಶ್ರೀ ಕರೆಕಟ್ಟೆ ಗಣಪತಿ 


ಹೊಸೂರು 


ಸ . ನಂ :194 


0 . 05 
ಗುಂಟೆ 


ಪೂರ್ವಕ್ಕೆ : ಸ. ನಂ :49 
ಪಶ್ಚಿಮಕ್ಕೆ: ಸ. ನಂ: 49 
ಉತ್ತರಕ್ಕೆ: ಸ. ನಂ :49 ಕುಂಟೆ 
ದಕ್ಷಿಣಕ್ಕೆ : ಸ. ನಂ : 49 
ಪೂರ್ವಕ್ಕೆ:ಸರ್ಕಾರಿ ಓಣಿ 
ಪಶ್ಚಿಮಕ್ಕೆ: ಓಣಿ ಸ. ನಂ :195 
ಉತ್ತರಕ್ಕೆ: ರಸ್ತೆ 
ದಕ್ಷಿಣಕ್ಕೆ: ಸ. ನಂ :195 
ಪೂರ್ವಕ್ಕೆ :ವಟಾರ ಜಾಗ ಅಸಂ:353 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ: ದೇವಾಲಯ ಆವರಣ ಅಸಂ:357 
ದಕ್ಷಿಣಕ್ಕೆ : ರಸ್ತೆ 


29 


ಶ್ರೀ ವೀರಭದ್ರಸ್ವಾಮಿ 


ಹೊಸೂರು 


ಅಸಂ :357 


0 . 01 | 
ಗುಂಟೆ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೭೫ 


ಕ. ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಖಾತೆ 
ಸಂಖ್ಯೆ 


ಸ. ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


ಶ್ರೀ ಲಕ್ಷ್ಮೀ ಮಾಧವ ಆಂಜನೇಯಸ್ವಾಮಿ 
| ದೇವಾಲಯ 


ಹೊಸೂರು 


ಅಸಂ:397 


0 . 07 3/ 
ಗುಂಟೆ 


ಪೂರ್ವಕ್ಕೆ:ರಸ್ತೆ 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ : ಶಾಲೆ ಕಟ್ಟಡ 
ದಕ್ಷಿಣಕ್ಕೆ: ವಾಸದ ಮನೆಗಳು ಅಸಂ:404 


0 . 05 


31 


ಶ್ರೀತಿಯಂಬಕೇಶ್ವರ ಸ್ವಾಮಿ 


ಹೊಸೂರು 


ಅಸಂ:1918 


ಪೂರ್ವಕ್ಕೆ:ರಸ್ತೆ 

ಪಶ್ಚಿಮಕ್ಕೆ: ಕೆರೆಯ ಏರಿ 
| ಉತ್ತರಕ್ಕೆ : ರಸ್ತೆ 
ದಕ್ಷಿಣಕ್ಕೆ :ಕೋಡಿಹಳ್ಳ 


ಗುಂಟೆ 


ಶ್ರೀ ಹನುಮಂತ ದೇವಾಲಯ 


ಕುರೂಡಿ 


ಸ . ನಂ : 71 


0 . 05 / 2 
ಗುಂಟೆ 


ಪೂರ್ವ ಕ್ಕೆ: ಸ . ನಂ :71 
ಪಶ್ಚಿಮಕ್ಕೆ: ಸ. ನಂ :72 
ಉತ್ತರಕ್ಕೆ : ಸ. ನಂ :71 
ದಕ್ಷಿಣಕ್ಕೆ: ರಸ್ತೆ 


ವೀರಾಂಜಿನೇಯ ದೇವಾಲಯ 


ಹೊಸೂರು 


ಅಸಂ: 31 


0 . 04 3/4 
ಗುಂಟೆ 


ಪೂರ್ವಕ್ಕೆ: ಬಂಡಮ್ಮ ದೇವರ ಜಾಗ ಅಸಂ:29 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ : ರಸ್ತೆ 
ದಕ್ಷಿಣಕ್ಕೆ: ರಸ್ತೆ 
ಪೂರ್ವಕ್ಕೆ:ಕೆರೆ ಕಟ್ಟೆ 
ಪಶ್ಚಿಮಕ್ಕೆ: ಬಂಡಮ್ಮ ದೇವರ ಜಾಗ ಅಸಂ:28 
ಉತ್ತರಕ್ಕೆ: ಬಂಡಮ್ಮ ದೇವರ ಜಾಗ ಅಸಂ:27 
ದಕ್ಷಿಣಕ್ಕೆ : ಶಾಲೆ ಅಸಂ:28 


ಮರಿಗಮ್ಮ ದೇವಾಲಯ 


ಹೊಸೂರು 


ಅಸಂ: 28 


0 . 09 1/ 4 
ಗುಂಟೆ 


ಶ್ರೀ ಗೋಪಾಲಕೃಷ್ಣಸ್ವಾಮಿ ದೇವಾಲಯ 


ದಿನಮಘಟ್ಟನಹಳ್ಳಿ 


ಗಾಮಠಾಣಾ 


0 . 02 
ಗುಂಟೆ 


ಪೂರ್ವಕ್ಕೆ: ರಸ್ತೆ 
ಪಶ್ಚಿಮಕ್ಕೆ : ಗಾಮಠಾಣಾ 
ಉತ್ತರಕ್ಕೆ : ಗಾಮಠಾಣಾ 
ದಕ್ಷಿಣಕ್ಕೆ:ರಸ್ತೆ 


೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಕ. ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಖಾತೆ 
| ಸಂಖ್ಯೆ | 


ಸ . ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


36 


ಶ್ರೀ ಈಶ್ವರ ದೇವಾಲಯ 


ಕಾಮಗಾನಹಳ್ಳಿ 


0 .13 
ಗುಂಟೆ 


ಪೂರ್ವಕ್ಕೆ:ಸನಂ:41 ಉಳಿಕೆ 
ಪಶ್ಚಿಮಕ್ಕೆ : ಸನಂ:39 
ಉತ್ತರಕ್ಕೆ: ಸನಂ :41ರ ಉಳಿಕೆ 
ದಕ್ಷಿಣಕ್ಕೆ:ರಸ್ತೆ 


ಶ್ರೀ ರಾಮ ದೇವಾಲಯ 


ಸೋಮಶೆಟ್ಟಿಹಳ್ಳಿ 


143 


0. 21 
ಗುಂಟೆ 


ಪೂರ್ವಕ್ಕೆ : ಸನಂ:143ರ ಉಳಿಕೆ 
ಪಶ್ಚಿಮಕ್ಕೆ: ಸನಂ: 142 
ಉತ್ತರಕ್ಕೆ : ಸನಂ:145 
ದಕ್ಷಿಣಕ್ಕೆ : ಸನಂ:143 
ಪೂರ್ವಕ್ಕೆ : 88ರ ಇನಾಂತಿ ಜಮೀನು 
ಪಶ್ಚಿಮಕ್ಕೆ: ಸನಂ:89 
ಉತ್ತರಕ್ಕೆ: ಸನಂ:90 
ದಕ್ಷಿಣಕ್ಕೆ :ಸನಂ :153 


ಶೀ ತಿರುಮಲ ದೇವಾಲಯ 


ನಡುವಲಹಳ್ಳಿ 


1 - 00 
ಎಕರೆ 


39 


ಶ್ರೀ ವೀರಭದ್ರಸ್ವಾಮಿ ದೇವಾಲಯ 


ಆನೂಡಿ 


ಗಾಮಠಾಣಾ 


ಪೂರ್ವಕ್ಕೆ: ಸರ್ಕಾರಿ ಜಾಗ 
0.04 1/2 | ಪಶ್ಚಿಮಕ್ಕೆ: ರಸ್ತೆ 
ಗುಂಟೆ ಉತ್ತರಕ್ಕೆ: ರಸ್ತೆ 

ದಕ್ಷಿಣಕ್ಕೆ: ರಸ್ತೆ 


ಶ್ರೀ ಆಂಜನೇಯ ದೇವಾಲಯ 


ಆನೂಡಿ 


ಅಸಂ:1 


0 .09 / 
ಗುಂಟೆ 


ಪೂರ್ವಕ್ಕೆ: ಸರ್ಕಾರಿ ಜಾಗ ಅಸಂ:1 
ಪಶ್ಚಿಮಕ್ಕೆ: ಸಮುದಾಯ ಭವನ , ಅಸಂ :1 
ಉತ್ತರಕ್ಕೆ : ಪಂಚಾಯ್ತಿ ಜಾಗ ಅಸಂ:12 
ದಕ್ಷಿಣಕ್ಕೆ :ರಸ್ತೆ 


ಶ್ರೀ ಹನುಮಂತ ದೇವಾಲಯ ಮತ್ತು ಶ್ರೀ 
ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯ 


ಕೆಂಕೆರೆ 


ಗಾಮಠಾಣಾ 


0 . 03 
ಗುಂಟೆ 


ಪೂರ್ವಕ್ಕೆ : ಸ. ನಂ :8 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ: ಗಾಮಠಾಣಾ ಅಸಂ:1 
ದಕ್ಷಿಣಕ್ಕೆ:ಶಾಲೆ ಆವರಣ ಅಸಂ:71 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೭೭ 


ಕ. ಸಂ 


ದೇವಾಲಯದ ಹೆಸರು 


ಗ್ರಾಮದ ಹೆಸರು 


ಖಾತೆ 
ಸಂಖ್ಯೆ 


ಸ . ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


3. ನಗರಗೆರೆ ಹೋಬಳಿ 


0.01 3 


ಶ್ರೀ ಹನುಮಂತ ದೇವಾಲಯ 


ಮರಿಪಡಗು 


ಅಸಂ:105 


ಪೂರ್ವಕ್ಕೆ:ರಸ್ತೆ 
ಪಶ್ಚಿಮಕ್ಕೆ: ಓಣಿ 
ಉತ್ತರಕ್ಕೆ : ಓಣಿ 
ದಕ್ಷಿಣಕ್ಕೆ: ಓಣಿ 


ಗುಂಟೆ 


0 . 21 


ಶ್ರೀ ಆಂಜನೇಯಸ್ವಾಮಿ ದೇವಾಲಯ 


ಮೇಲ್ಯಾ 


ಸ . ನಂ : 195 


ಗುಂಟೆ 


ಪೂರ್ವಕ್ಕೆ:1951ರ ಪ್ರದೇಶ 
ಪಶ್ಚಿಮಕ್ಕೆ: 195 /1ರ ಪ್ರದೇಶ 
ಉತ್ತರಕ್ಕೆ : 1951ರ ಪ್ರದೇಶ 
ದಕ್ಷಿಣಕ್ಕೆ : 195 /1ರ ಪ್ರದೇಶ 
ಪೂರ್ವಕ್ಕೆನೀರಿನ ಟ್ಯಾಂಕ್ , ನಂಜಪ್ಪ ಬಿನ್ ಮಲ್ಲಯ್ಯ ನವರ 
ಜಮೀನು ಸನಂ:8 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ : ರಸ್ತೆ 
ದಕ್ಷಿಣಕ್ಕೆ : ಸ. ನಂ :52 


0 . 02 1/4 


| 44 


ಶ್ರೀ ಆಂಜನೇಯಸ್ವಾಮಿ ದೇವಾಲಯ 


ಚನ್ನರಾಯನಹಳ್ಳಿ 


ಅ . ಸಂ :1 


ಗುಂಟೆ 


0 . 01 


ಯೋಗನರಸಿಂಹಸ್ವಾಮಿ ದೇವಾಲಯ 


ಮಣಿವಾಲ 


ಸ . ನಂ :53 


ಪೂರ್ವಕ್ಕೆ: ಸ. ನಂ :56 ದೇವರ ಮಾನ್ಯ 
ಪಶ್ಚಿಮಕ್ಕೆ: ಸ. ನಂ :53ರ ಉಳಿಕೆ ಜಮೀನು 
ಉತ್ತರಕ್ಕೆ : ಸ. ನಂ :53ರ ಉಳಿಕೆ ಜಮೀನು 
ದಕ್ಷಿಣಕ್ಕೆ: ಸ. ನಂ :52 


ಗುಂಟೆ 


46 


|ಕೋಡಿಲಿಂಗೇಶ್ವರ ಸ್ವಾಮಿ ದೇವಾಲಯ 


ನಗರಗೆರೆ 


ಗಾಮಠಾಣಾ 


ಪೂರ್ವಕ್ಕೆ:ರಸ್ತೆ 
0.03 / | ಪಶ್ಚಿಮಕ್ಕೆ: ಸಂದಿ 
ಗುಂಟೆ 

ಉತ್ತರಕ್ಕೆ : ಸಂದಿ 
ದಕ್ಷಿಣಕ್ಕೆ : ಸಂದಿ 


೭೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಕ. ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಖಾತೆ 
ಸಂಖ್ಯೆ 


ಸ . ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


ರಾಮೇಶ್ವರ ದೇವಸ್ಥಾನ 


ನಗರಗೆರೆ 


ಅಸಂ:440 / 7 


0 .01 3 
ಗುಂಟೆ 


ಪೂರ್ವಕ್ಕೆ : ಖಾಲಿ ಜಾಗ 
| ಪಶ್ಚಿಮಕ್ಕೆ: ಸಂದಿ ನಂತರ ಶಂಕರಾಚಾರ್ ನಿವೇಶನ 
ಸಂಖ್ಯೆ:451 
ಉತ್ತರಕ್ಕೆ: ಖಾಲಿಜಾಗ ( ದಾರಿ) ಅಸಂ:448 
ದಕ್ಷಿಣಕ್ಕೆ:ರಸ್ತೆ 


148 


ಖಾದ್ರಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯ 


ನಗರಗೆರೆ 


ಅಸಂ:464 /84 


0.0 % 
ಗುಂಟೆ 


49. 


ಗಂಗಾಧರೇಶ್ವರ ಸ್ವಾಮಿ ದೇವಾಲಯ 


ಜೀಲಾಕುಂಟೆ 


322 / 319 


0. 01 . 
ಗುಂಟೆ 


ಪೂರ್ವಕ್ಕೆ:ರಸ್ತೆ 
- ಪಶ್ಚಿಮಕ್ಕೆ: ಸಂದಿ 
ಉತ್ತರಕ್ಕೆ: ಸಂದಿ 
ದಕ್ಷಿಣಕ್ಕೆ: ಸಂದಿ 
ಪೂರ್ವಕ್ಕೆ: ಬಂಡೆ 
ಪಶ್ಚಿಮಕ್ಕೆ: ಸಂದಿ & ರಸ್ತೆ 
ಉತ್ತರಕ್ಕೆ: ಬಂಡೆ 
ದಕ್ಷಿಣಕ್ಕೆ :ಬಂಡೆ & ಸಂದಿ + ಅರ್ಚಕರ ಮನೆ ಅಸಂ:247 / 81 
ಪೂರ್ವಕ್ಕೆ: ರಸ್ತೆ 
ಪಶ್ಚಿಮಕ್ಕೆ: ರಸ್ತೆ (ಸಂದಿ) 
ಉತ್ತರಕ್ಕೆ: ಶ್ರೀ ಶನಿದೇವರ ದೇವಾಲಯ ಅಸಂ:1/34 
ದಕ್ಷಿಣಕ್ಕೆ :ಶೀ ಹನುಮಂತ ದೇವಾಲಯ ಅಸಂ: /34 
ಪೂರ್ವಕ್ಕೆ :ರತ್ನಮ್ಮ ಕೋಂ ನಂಜುಂಡಪ್ಪ ಜಮೀನು ಸನಂ:1/4 
ಪಶ್ಚಿಮಕ್ಕೆ: ಗಾಮಠಾಣಾದುಳಿಕೆ ( ಚರಂಡಿ) 
ಉತ್ತರಕ್ಕೆ: ವಿ.ಆರ್.ಕಪ್ಪಣ್ಣನವರ ಜಮೀನು ಸನಂ:8 
ದಕ್ಷಿಣಕ್ಕೆ :ಶಿವಣ್ಣ & ಈಶ್ವರಪ್ಪ ನಿವೇಶನಗಳು ಅಸಂ:12 


0 . 0 / 


ಶೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯ 


ಕಾಟನಕಲ್ಲು 


420 


ಗುಂಟೆ 


ಶ್ರೀ ಹನುಮಂತ ದೇವಾಲಯ 


ವೆಳತಿ 


ಗಾಮಠಾಣಾ 


0 . 07 /4 
ಗುಂಟೆ 


0 . 05 


ಈಶ್ವರ ದೇವಾಲಯ 


ಮಣಿವಾಲ 


ಸನಂ:122 


ಪೂರ್ವಕ್ಕೆ: ರಸ್ತೆ 
ಪಶ್ಚಿಮಕ್ಕೆ: ಸ. ನಂ :122ರ ಜಮೀನು 
ಉತ್ತರಕ್ಕೆ: ಸ. ನಂ :122ರ ಜಮೀನು 
ದಕ್ಷಿಣಕ್ಕೆ: ಸ. ನಂ :122ರ ಜಮೀನು 


ಗುಂಟೆ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೭೯ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಖಾತೆ 
ಸಂಖ್ಯೆ 


ಸ. ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


0 . 08 


ಶ್ರೀ ಚನ್ನಕೇಶವ ದೇವಾಲಯ 


ವಾಟದಹೊಸಹಳ್ಳಿ 


ಅಸಂ: 318 / 336 


ಪೂರ್ವಕ್ಕೆ: ಓಣಿ ( ಸಂದಿ) 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ: ರಸ್ತೆ 
ದಕ್ಷಿಣಕ್ಕೆ: ರಸ್ತೆ 


ಗುಂಟೆ 


54 


ಶ್ರೀ ರಾಮೇಶ್ವರ ದೇವಾಲಯ 


ವಾಟದಹೊಸಹಳ್ಳಿ 


ಅಸಂ: 817 / 970 


0.02 
ಗುಂಟೆ 


ಪೂರ್ವಕ್ಕೆ : ಸ.ಕಿ. ಪ್ರಾ .ಶಾಲೆ ಆವರಣ ಅಸಂ:860 
ಪಶ್ಚಿಮಕ್ಕೆ: ಹಳೇವೂರು 
ಉತ್ತರಕ್ಕೆ : ರಸ್ತೆ 
ದಕ್ಷಿಣಕ್ಕೆ :ಓಣಿ ಅಸಂ:816 


( 55 


ಭೀಮೇಶ್ವರ ಸ್ವಾಮಿ ದೇವಾಲಯ 


ನಗರಗೆರೆ 


ಅಸಂ: 450 


0. 01 
ಗುಂಟೆ 


ಪೂರ್ವಕ್ಕೆ: ರಸ್ತೆ 
ಪಶ್ಚಿಮಕ್ಕೆ: ಸೂರ್ಯನಾರಾಯಣಶಾಸ್ತ್ರಿ ಮನೆ ಅಸಂ:484 
ಉತ್ತರಕ್ಕೆ: ಸಂದಿ ನಂತರ ಓ.ಗೋವಿಂದಚಾರ್ ಮನೆ 
ಅಸಂ:358 
ದಕ್ಷಿಣಕ್ಕೆ: ಅರ್ಚಕರ ಮನೆ ಅಸಂ:356 


56 


ಚನ್ನಕೇಶವ + ಹನುಮಂತ ದೇವಾಲಯ 


ಜಿ .ಕೊತ್ತೂರು 


ಅಸಂ:374 


0 . 05 344 
ಗುಂಟೆ 


ಪೂರ್ವಕ್ಕೆ: ರಸ್ತೆ 

ಪಶ್ಚಿಮಕ್ಕೆ: ಸಂದಿ 
| ಉತ್ತರಕ್ಕೆ: ಸಂದಿ 
ದಕ್ಷಿಣಕ್ಕೆ: ಸಂದಿ 


57 


ಶ್ರೀ ಹನುಮಂತ ದೇವಾಲಯ 


ಜೀಲಾಕುಂಟೆ 


ಅಸಂ: 312 /318 


0 .01 3/4 
ಗುಂಟೆ 


ಪೂರ್ವಕ್ಕೆ :S.P.ರತ್ನಯ್ಯನವರ ಮನೆ ಅಸಂ:199 
ಪಶ್ಚಿಮಕ್ಕೆ: ಕಂಗಾನಹಳ್ಳಿ ಶಿವಪ್ಪನ ಮನೆ ಅಸಂ:201 
ಉತ್ತರಕ್ಕೆ: ಓಣಿ 
ದಕ್ಷಿಣಕ್ಕೆ:ಓಣಿ 


೭೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಕ. ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಖಾತೆ 
ಸಂಖ್ಯೆ 


ಸ . ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


0 . 07 


58 


ಶ್ರೀ ಹನುಮಂತ ದೇವಾಲಯ 


ಕಾಟನಕಲ್ಲು 


ಅಸಂ:1 / 34 


ಪೂರ್ವಕ್ಕೆ:ಓಣಿ 
ಪಶ್ಚಿಮಕ್ಕೆ: ಓಣಿ 
ಉತ್ತರಕ್ಕೆ: ಸ. ನಂ :1ರ ಹಿಡುವಳಿ 
ದಕ್ಷಿಣಕ್ಕೆ:ರಸ್ತೆ & ದೇವಾಲಯ ಅಸಂ:1ಬಿ/34ಬಿ 


ಗುಂಟೆ 


59 


| ಶ್ರೀ ಆಂಜನೇಯಸ್ವಾಮಿ ದೇವಾಲಯ ಜಗರೆಡ್ಡಿಹಳ್ಳಿ ಮೇಲ್ಯಾ 


ಸ . ನಂ :161 


0.15 | 
ಗುಂಟೆ 


ಪೂರ್ವಕ್ಕೆ:ಕುಂಟೆ 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ : ಸರ್ಕಾರಿ ಆಸ್ಪತ್ರೆ & ದೇವಾಲಯ ಜಾಗ ಸನಂ: 154 
ದಕ್ಷಿಣಕ್ಕೆ:ರಸ್ತೆ 


ಶ್ರೀ ಕುಂಬಿ ನರಸಿಂಹಸ್ವಾಮಿ ದೇವಾಲಯ 


ತೋಕಲಹಳ್ಳಿ 


ಸ . ನಂ : 26 


0 .01 / 
ಗುಂಟೆ 


ಪೂರ್ವಕ್ಕೆ : ಬೆಟ್ಟ ಸನಂ:26 
ಪಶ್ಚಿಮಕ್ಕೆ: ಬೆಟ್ಟ ಸನಂ:26 
ಉತ್ತರಕ್ಕೆ : ಬೆಟ್ಟ ಸನಂ :26 
ದಕ್ಷಿಣಕ್ಕೆ: ಬೆಟ್ಟ ಸನಂ:26 


ಅ . ಸಂ :941 / 


0 . 01 


ಶ್ರೀ ಹನುಮಂತ ದೇವಾಲಯ 


ವಾಟದಹೊಸಹಳ್ಳಿ 


ಪೂರ್ವಕ್ಕೆ :ಸನಂ:245ರ ಹಿಡುವಳಿ 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ: ರಾಜಕಾಲುವೆ 
ದಕ್ಷಿಣಕ್ಕೆ:ರಸ್ತೆ 


1093 


ಗುಂಟೆ 


ಶ್ರೀ ಖಾದ್ರಿ ನರಸಿಂಹಸ್ವಾಮಿ ಹಾಗೂ ರಾಮಭದ್ರ 
ದೇವಾಲಯ 


ನಗರಗೆರೆ 


ಸನಂ:7 


0. 06 
ಗುಂಟೆ 


ಪೂರ್ವಕ್ಕೆ: ನರಸಿಂಹರೆಡ್ಡಿಹಳ್ಳಿಗೆ ಹೋಗುವ ದಾರಿ 
ಪಶ್ಚಿಮಕ್ಕೆ: ಸನಂ:2 ಜಮೀನುಗಳು 
ಉತ್ತರಕ್ಕೆ: ಸನಂ:3 ಜಮೀನುಗಳು 
ದಕ್ಷಿಣಕ್ಕೆ:ದೇವಸ್ತಾನ ಅಸಂ:941/1003 
ಪೂರ್ವಕ್ಕೆ: ಬೆಟ್ಟ ಸನಂ:56 
ಪಶ್ಚಿಮಕ್ಕೆ: ಬೆಟ್ಟ ಸನಂ: 56 
ಉತ್ತರಕ್ಕೆ : ಬೆಟ್ಟ ಸನಂ:56 
ದಕ್ಷಿಣಕ್ಕೆ : ಬೆಟ್ಟ ಸನಂ :56 


ಶೀ ಜಂಗಮಮಠ ದೇವಾಲಯದ ನಕ್ಷೆ 


ವಾಟದಹೊಸಹಳ್ಳಿ 


ಸ . ನಂ :56 


0.01 
ಗುಂಟೆ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೮೧ 


ಕ. ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಖಾತೆ 
ಸಂಖ್ಯೆ 


ಸ. ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


0 . 04 


64 


ಶ್ರೀ ಆಂಜನೇಯಸ್ವಾಮಿ ದೇವಾಲಯ 


ಮುಚ್ಚಟ್ಲಹಳ್ಳಿ 


ಸ . ನಂ : 37 


ಪೂರ್ವಕ್ಕೆ : ಸನಂ:43 
ಪಶ್ಚಿಮಕ್ಕೆ: ಸನಂ: 37 
ಉತ್ತರಕ್ಕೆ: ಸನಂ:37 
ದಕ್ಷಿಣಕ್ಕೆ: ಸನಂ:37 


ಗುಂಟೆ 


64. ಡಿ. ಪಾಳ್ಯ ಹೋಬಳಿ 


0.01 / 


65 


ಶ್ರೀ ಹನುಮಂತ ದೇವಾಲಯ 


ಸೂರ್ಯನಾಯಕನಹಳ್ಳಿ 


ಗಾಮಠಾಣಾ 


ಗುಂಟೆ 


ಪೂರ್ವಕ್ಕೆ: ಚಿಕ್ಕನರಸಿಂಹಯ್ಯ & ಗಂಗಾಧರಪ್ಪ ಅಸಂ:18 

ಪಶ್ಚಿಮಕ್ಕೆ: ರಸ್ತೆ 
| ಉತ್ತರಕ್ಕೆ: ರಸ್ತೆ 

ದಕ್ಷಿಣಕ್ಕೆ: ರಸ್ತೆ 
ಪೂರ್ವಕ್ಕೆ:ರಸ್ತೆ 
ಪಶ್ಚಿಮಕ್ಕೆ: ಗಾಮ ಪಂಚಾಯಿತಿ ನಿವೇಶನ ಅಸಂ:1 
ಉತ್ತರಕ್ಕೆ : ಶಂಕರಪ್ಪ ಕಡಲೆಕಾಯಿ ಮಿಲ್ ಅಸಂ: 487 
ದಕ್ಷಿಣಕ್ಕೆ : ಛತ ಹಾಗೂ ಶನಿದೇವರ ದೇವಾಲಯ ಅಸಂ:3 


0. 01 3/4 


66 


ಶ್ರೀ ಚೌಡೇಶ್ವರಿ ದೇವಾಲಯ 


ಹುದುಗೂರು 


ಗಾಮಠಾಣಾ 


ಗುಂಟೆ 


ಶೀ ಮಹಾ ಮಲ್ಲೇಶ್ವರ ದೇವಾಲಯ 


ಡಿ. ಪಾಳ್ಯ 


ಕೆರೆ ಕಟ್ಟೆಯ ಮೇಲೆ 


0 .12 / 
ಗುಂಟೆ 


ಪೂರ್ವಕ್ಕೆ: ಕೆರೆ 
ಪಶ್ಚಿಮಕ್ಕೆ: ಕೆರೆ ಕೋಡಿ 
ಉತ್ತರಕ್ಕೆ: ಕೆರೆಯ ಕೋಡಿ 
ದಕ್ಷಿಣಕ್ಕೆ:ಕೆರೆಯ ಕಟ್ಟೆ 


68 


ಶ್ರೀ ಹನುಮಂತ ದೇವಾಲಯ 


ನಾಮಗೊಂಡ್ಲು 


ಗಾಮಠಾಣಾ 


0. 03 % 
ಗುಂಟೆ 


ಪೂರ್ವಕ್ಕೆ: ಗ್ರಾಮ ಪಂಚಾಯ್ತಿ 
ಪಶ್ಚಿಮಕ್ಕೆ: ದಾರಿ 
ಉತ್ತರಕ್ಕೆ: ದಾರಿ 
ದಕ್ಷಿಣಕ್ಕೆ: ದಾರಿ 
ಪೂರ್ವಕ್ಕೆ : ಖಾಲಿ ನಿವೇಶನ ನಂ . 354 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ: ಲಕ್ಷ್ಮೀ ದೇವಸ್ತಾನ ವಾಸದ ಮನೆ ಅಸಂ:357 
ದಕ್ಷಿಣಕ್ಕೆ : ಟಿ .ರಾಮಚಂದಪ್ಪ ಮನೆ ಅಸಂ:366 


69 


| ಶ್ರೀ ವೆಂಕಟರವಣಸ್ವಾಮಿ ದೇವಸ್ಥಾನ 


ಕಡಬೂರು 


ಗಾಮಠಾಣಾ 


0. 09 | 
ಗುಂಟೆ 


೭೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಖಾತೆ 


ಕ. ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಸ . ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


ಸಂಖ್ಯೆ 


| 70 


| ಶ್ರೀ ಅನಂತನಾಥ ಸ್ವಾಮಿ ದೇವಸ್ಥಾನ 


ಕಡಬೂರು 


ಗಾಮಠಾಣಾ 


0 . 06 
ಗುಂಟೆ 


ಪೂರ್ವಕ್ಕೆ:ರಾಮಚಂದರೆಡ್ಡಿ ಅಸಂ:21 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ: ಲಕ್ಷ್ಮೀದೇವಮ್ಮ ಮನೆ ಅಸಂ:291 
ದಕ್ಷಿಣಕ್ಕೆ:ಸಮುದಾಯ ಭವನ ಅಸಂ:289 


ಶ್ರೀ ವೆಂಕಟರವಣಸ್ವಾಮಿ ದೇವಾಲಯ 


ನಾಮಗೊಂಡ್ಲು 


ಗಾಮಠಾಣಾ 


0.03 / 
ಗುಂಟೆ 


ಪೂರ್ವಕ್ಕೆ: ರಸ್ತೆ 
ಪಶ್ಚಿಮಕ್ಕೆ: ಗೌರಮ್ಮ ಮನೆ ಅಸಂ:257 
ಉತ್ತರಕ್ಕೆ: ರಸ್ತೆ 
ದಕ್ಷಿಣಕ್ಕೆ: ರಸ್ತೆ & ಶ್ರೀರಾಮಯ್ಯಶೆಟ್ಟಿ ಅಸಂ:205 


| ಶ್ರೀ ವೀರಭದ್ರಸ್ವಾಮಿ ದೇವಾಲಯ 


ನಾಮಗೊಂಡ್ಲು 


ಗ್ರಾಮಠಾಣಾ 


0.04 42 
ಗುಂಟೆ 


73 


ಶೀ ಹನುಮಂತ ದೇವಾಲಯ 


ವಿರುಪಸಂದ 


ಗಾಮಠಾಣಾ 


0. 06 1/4 
ಗುಂಟೆ 


ಪೂರ್ವಕ್ಕೆ: ಬಾಬಯ್ಯ ಗುಡಿ & ರಸ್ತೆ 
ಪಶ್ಚಿಮಕ್ಕೆ: ಪ್ರಕಾಶ್ ಮನೆ ಅಸಂ:132 
ಉತ್ತರಕ್ಕೆ: ರಸ್ತೆ 
ದಕ್ಷಿಣಕ್ಕೆ : ಲಕ್ಷ್ಮೀನಾರಾಯಣ ಮನೆ ಅಸಂ: 131 
ಪೂರ್ವಕ್ಕೆ:ಹನುಮಕ್ಕ ಮನೆ ಅಸಂ:21 
- ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ: ಶಾಂತಪ್ಪ ಮನೆ ಅಸಂ :23 
ದಕ್ಷಿಣಕ್ಕೆ:ರಸ್ತೆ 
ಪೂರ್ವಕ್ಕೆ:ರಾಮಚಂದಪ್ಪ ಜಮೀನು ಸನಂ:21 
ಪಶ್ಚಿಮಕ್ಕೆ: ರಸ್ತೆ 
1 ಉತ್ತರಕ್ಕೆ: ರಾಮಚಂದಪ್ಪ ಜಮೀನು ಸನಂ:3 
ದಕ್ಷಿಣಕ್ಕೆ:ಅಶ್ವತ್ಥಕಟ್ಟೆ 


74 


ಶ್ರೀ ವೆಂಕಟರಮಣಸ್ವಾಮಿ ದೇವಾಲಯ 


ಡಿ. ಪಾಳ್ಯ 


ಅಸಂ:153 


1. 06 1/ 2 
ಗುಂಟೆ 


75 


| ಶ್ರೀ ಹನುಮಂತ ದೇವಾಲಯ 


ಲಕ್ಕಸಂದ್ರ 


ಗಾಮಠಾಣಾ 


0.13 2 
ಗುಂಟೆ 


ಪೂರ್ವಕ್ಕೆ:ಗಾಮಠಾಣಾ 
| 

ಪಶ್ಚಿಮಕ್ಕೆ: ಸರ್ವೆ ನಂಬರ್ - 1 
| ಉತ್ತರಕ್ಕೆ: ಸರ್ವೆ ನಂಬರ್-25 
ದಕ್ಷಿಣಕ್ಕೆ: ಗ್ರಾಮಠಾಣಾ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೮೩ 


ಕ. ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಖಾತೆ 
ಸಂಖ್ಯೆ 


ಸ. ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


0 . 01 


ಶೀ ಬೀರೇದೇವರು 


ಬುಡಿಗೇನಹಳ್ಳಿ 


ರೀ . ಸ . ನಂ :2 


ಪೂರ್ವಕ್ಕೆ : ರೀ .ಸನಂ:2 
ಪಶ್ಚಿಮಕ್ಕೆ: ರೀ . ಸನಂ :28 
ಉತ್ತರಕ್ಕೆ: ರೀ .ಸನಂ :2 
ದಕ್ಷಿಣಕ್ಕೆ : ರೀ . ಸನಂ:2 


ಗುಂಟೆ 


0. 25 


ಶೀ ಆನೆ ಕಂಬರಾಯ ದೇವಾಲಯ 


ಗುಲಗಂಜಲಹಳ್ಳಿ 


ಸನಂ: 90 


ಪೂರ್ವಕ್ಕೆ :ಸ. ನಂ :91 
ಪಶ್ಚಿಮಕ್ಕೆ: ಸ. ನಂ :99 
ಉತ್ತರಕ್ಕೆ : ಸ. ನಂ : 83 
ದಕ್ಷಿಣಕ್ಕೆ: ಯರನಾಗೇನಹಳ್ಳಿ ಕಡೆ ರಸ್ತೆ 


ಗುಂಟೆ 


78 


ಶ್ರೀ ಆಂಜನೇಯಸ್ವಾಮಿ ದೇವಾಲಯ 


ವದ್ದೇನಹಳ್ಳಿ 


ಗಾಮಠಾಣಾ 


0.01 . 
ಗುಂಟೆ 


ಪೂರ್ವಕ್ಕೆ: ರಸ್ತೆ 
ಪಶ್ಚಿಮಕ್ಕೆ: ಸ. ನಂ : 29 
ಉತ್ತರಕ್ಕೆ : ದಾರಿ 
ದಕ್ಷಿಣಕ್ಕೆ: ಮನೆಗಳು ಅಸಂ:6, 4 


ಶ್ರೀ ಆಂಜನೇಯಸ್ವಾಮಿ ದೇವಾಲಯ 


ಬಿ.ಬೊಮ್ಮಸಂದ್ರ 


ಗಾಮಠಾಣಾ 


0. 05 
ಗುಂಟೆ 


ಪೂರ್ವಕ್ಕೆ:ದೇವಸ್ತಾನದ ಖಾಲಿ ನಿವೇಶನ ಸಂ :2 , 2 /1, 4 
ಪಶ್ಚಿಮಕ್ಕೆ: ದಾರಿ 
ಉತ್ತರಕ್ಕೆ: ಸತ್ಯನಾರಾಯಣ ಸನಂ :312 
ದಕ್ಷಿಣಕ್ಕೆ: ದಾರಿ 


ಹೊರಗಿನ ಜಂಗಮರ ಮಠ 


ನಾಮಗೊಂಡ್ಲು 


ಬೆಟ್ಟ 


0. 06 
ಗುಂಟೆ 


ಪೂರ್ವಕ್ಕೆ: ಬೆಟ್ಟ 
ಪಶ್ಚಿಮಕ್ಕೆ: ಬೆಟ್ಟ 
ಉತ್ತರಕ್ಕೆ : ಬೆಟ್ಟ 
ದಕ್ಷಿಣಕ್ಕೆ : ಬೆಟ್ಟ 


0 . 02 


ಭೀಮೇಶ್ವರ ದೇವಾಲಯ 


ಗುಂಡ್ಲಹಳ್ಳಿ 


ಬೆಟ್ಟ 


ಪೂರ್ವಕ್ಕೆ :ಬೆಟ್ಟ 
ಪಶ್ಚಿಮಕ್ಕೆ: ಬೆಟ್ಟ 
ಉತ್ತರಕ್ಕೆ: ಬೆಟ್ಟ 
ದಕ್ಷಿಣಕ್ಕೆ: ಬೆಟ್ಟ 


ಗುಂಟೆ 


೭೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಖಾತೆ 


ಕ. ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಸ . ನಂ . 


| ಸಂಖ್ಯೆ | 


ವಿಸ್ತೀರ್ಣ 


ಚಕ್ಕುಬಂದಿ 


82 


| ಗುಟ್ಟೇ ಬಹ್ಮದೇವರ ದೇವಾಲಯ 


ಗುಂಡ್ಲಹಳ್ಳಿ 


0.12 
ಗುಂಟೆ 


ಪೂರ್ವಕ್ಕೆ: ಗುಟ್ಟೆ 
ಪಶ್ಚಿಮಕ್ಕೆ: ಗುಟ್ಟೆ 
ಉತ್ತರಕ್ಕೆ: ಗುಟ್ಟೆ 
ದಕ್ಷಿಣಕ್ಕೆ : ಗುಟ್ಟೆ 
ಪೂರ್ವಕ್ಕೆ: ಬೆಟ್ಟ 
ಪಶ್ಚಿಮಕ್ಕೆ: ಬೆಟ್ಟ 
ಉತ್ತರಕ್ಕೆ : ಬೆಟ್ಟ 
ದಕ್ಷಿಣಕ್ಕೆ: ಬೆಟ್ಟ 


83 


ಕಂಬದ ನರಸಿಂಹಸ್ವಾಮಿ ದೇವಾಲಯ 


ನಾಮಗೊಂಡ್ಲು 


ಬೆಟ್ಟ 


0. 01 
ಗುಂಟೆ 


84 


| ಶ್ರೀ ಹನುಮಂತ ದೇವಾಲಯ 


ಸಾರಗೊಂಡು 


ರೀ . ಸ . ನಂ : 52 


ಎ - 1.17 
ಗುಂಟೆ 


ಪೂರ್ವಕ್ಕೆ:ಜಯರಾಮಯ್ಯ ಸನಂ:165/2 
ಪಶ್ಚಿಮಕ್ಕೆ: ವೆಳಪಿ ಗಂಗಪ್ಪ ಸನಂ:51 
ಉತ್ತರಕ್ಕೆ: ನಂಜುಂಡಪ್ಪ ಸನಂ: 56 
ದಕ್ಷಿಣಕ್ಕೆ: ಅರಸಪ್ಪ ಸನಂ:207 


ಶ್ರೀ ಕಾಶಿವಿಶ್ವೇಶ್ವರ ದೇವಾಲಯ 


ನಾಮಗೊಂಡ್ಲು 


235 


0. 01 
ಗುಂಟೆ 


ಪೂರ್ವಕ್ಕೆ : ಜಯರಾಮರೆಡ್ಡಿ ಸನಂ:236 
ಪಶ್ಚಿಮಕ್ಕೆ: ರಾಮಪ್ಪ ಸನಂ: 234 / 
ಉತ್ತರಕ್ಕೆ: ಲಕ್ಷ್ಮೀನಾರಾಯಣ ಸನಂ:240 /3ಎl 
ದಕ್ಷಿಣಕ್ಕೆ:ರಾಮಪ್ಪ ಸನಂ:234/2 


0. 03 


86 


ಶ್ರೀ ಹನುಮಂತ ದೇವಾಲಯ 


ಗುಟ್ಟೇನಹಳ್ಳಿ 


ಗಾಮಠಾಣಾ 


ಗುಂಟೆ 


ಪೂರ್ವಕ್ಕೆ:ಚೌಡರೆಡ್ಡಿ ಮನೆ ಅಸಂ: 160 
ಪಶ್ಚಿಮಕ್ಕೆ: ಅಶ್ವತ್ಥನಾರಾಯಣರೆಡ್ಡಿ ಮನೆ ಅಸಂ:154 
ಉತ್ತರಕ್ಕೆ: ಚೌಡರೆಡ್ಡಿ ಅಸಂ: 160 
ದಕ್ಷಿಣಕ್ಕೆ:ರಸ್ತೆ 
ಪೂರ್ವಕ್ಕೆ : ಶಾಂತಮ್ಮಜಮೀನು ಸನಂ:11 
- ಪಶ್ಚಿಮಕ್ಕೆ: ಹಳ್ಳ 
ಉತ್ತರಕ್ಕೆ : ಹಳ್ಳ 
ದಕ್ಷಿಣಕ್ಕೆ: ರಸ್ತೆ 


0 .16 


ಶ್ರೀ ಆಂಜನೇಯಸ್ವಾಮಿ ದೇವಾಲಯ 


ಗುಂಡ್ಲಹಳ್ಳಿ 


ರೀ . ಸನಂ: 110 


ಗುಂಟೆ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೮೫ 


ಕ. ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಖಾತೆ 
ಸಂಖ್ಯೆ 


ಸ . ನಂ . 


ನಂ. 


| ವಿಸ್ತೀರ್ಣ | 


ಚಕ್ಕುಬಂದಿ 


5. ತೊಂಡೇಭಾವಿ ಹೋಬಳಿ 


0 . 02 


ಶೀ ತಿರುಮಲ ದೇವಾಲಯ 


ದ್ಯಾವಸಂದ್ರ 


58 , 59 


ಗುಂಟೆ 


89 


ಶ್ರೀ ರಂಗನಾಥ ಸ್ವಾಮಿ ದೇವಾಲಯ 


ಚಿಕ್ಕಹೊಸಹಳ್ಳಿ 


ಬೆಟ್ಟ 


0. 02 
ಗುಂಟೆ 


90 


| ಶ್ರೀ ಈಶ್ವರ ದೇವಾಲಯ 


ಬೆಳತೂರು 


ಗಾಮಠಾಣಾ 


0. 01 
ಗುಂಟೆ 


ಪೂರ್ವಕ್ಕೆ :ಸನಂ:57 / 
ಪಶ್ಚಿಮಕ್ಕೆ: 59/4 
ಉತ್ತರಕ್ಕೆ: ಇನಾಂತಿ ಜಮೀನು ಸನಂ:33 
ದಕ್ಷಿಣಕ್ಕೆ :59 / 
ಪೂರ್ವಕ್ಕೆ : ನೇರಳಹಳ್ಳಿ ಗಡಿ 
ಪಶ್ಚಿಮಕ್ಕೆ: ಸನಂ:59ರ ಉಳಿಕೆ 
ಉತ್ತರಕ್ಕೆ: ಮಿಂಡೇನಹಳ್ಳಿ ಗಡಿ 
ದಕ್ಷಿಣಕ್ಕೆ: ಸನಂ :59ರ ಉಳಿಕೆ 
ಪೂರ್ವಕ್ಕೆ: ಗಾಮಠಾಣಾ 
ಪಶ್ಚಿಮಕ್ಕೆ: ಗ್ರಾಮಠಾಣಾ 
ಉತ್ತರಕ್ಕೆ: ಗಾಮಠಾಣಾ 
ದಕ್ಷಿಣಕ್ಕೆ: ದಾರಿ | 
ಪೂರ್ವಕ್ಕೆ: ರಸ್ತೆ 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ : ಸನಂ:189 
ದಕ್ಷಿಣಕ್ಕೆ : ದಾರಿ 
ಪೂರ್ವಕ್ಕೆ :ಸನಂ: 83ರ ಉಳಿಕೆ 
ಪಶ್ಚಿಮಕ್ಕೆ: ಸರ್ಕಾರಿ ಶಾಲೆ ಸನಂ:83 
ಉತ್ತರಕ್ಕೆ : ರಸ್ತೆ 
ದಕ್ಷಿಣಕ್ಕೆ: ಚನ್ನೇಗೌಡ ಜಮೀನು ಸನಂ:127 


ಎ 1 - 22 


91 


| ಶೀ ಕೊಂಡಾಲಮ್ಮ ದೇವಾಲಯ 


ಬೆಳತೂರು 


ರೀ . ಸನಂ:1 


ಗುಂಟೆ 


92 


| ಶ್ರೀ ನರಸಿಂಹಸ್ವಾಮಿ ದೇವಾಲಯ 


ಕದಿರದೇವರಹಳ್ಳಿ 


ಸನಂ: 83 


ಎ 1 - 05 
ಗುಂಟೆ 


ತೊಂಡೇಭಾವಿ 


367, 368 


ಎl - 35 
ಗುಂಟೆ 
0 .31 
ಗುಂಟೆ 


ಪೂರ್ವಕ್ಕೆ: ಗಾಮಠಾಣಾ ಅಸಂ:1 
ಪಶ್ಚಿಮಕ್ಕೆ: ಸನಂ:364 ರಿಂದ 366 
ಉತ್ತರಕ್ಕೆ: ದಾರಿ 
ದಕ್ಷಿಣಕ್ಕೆ :ರೀ .ಸನಂ:360 


೭೮ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಖಾತೆ 


ಕ. ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಸ . ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


ಸಂಖ್ಯೆ 


( 93 


ಶ್ರೀ ಹನುಮಂತ ದೇವಾಲಯ 


ಮಲ್ಲಸಂದ 


ಗಾಮಠಾಣಾ 


0 . 02 
ಗುಂಟೆ 


ಪೂರ್ವಕ್ಕೆ : ರಸ್ತೆ 
ಪಶ್ಚಿಮಕ್ಕೆ: ದಾರಿ & ಬಸವಣ್ಣ ದೇವಸ್ತಾನ ಅಸಂ:123 
ಉತ್ತರಕ್ಕೆ : ಕೃಷ್ಣಪ್ಪನ ಮನೆ ಅಸಂ:126 
ದಕ್ಷಿಣಕ್ಕೆ: ಖಾಲಿ ಜಾಗ ಅಸಂ:1 


94 


ಶ್ರೀ ತಿಮ್ಮರಾಯಸ್ವಾಮಿ ದೇವಾಲಯ 


ದೊಡ್ಡಮಲ್ಲೇಕೆರೆ 


ಗಾಮಠಾಣಾ 


0 .04 
ಗುಂಟೆ 


ಪೂರ್ವಕ್ಕೆ: ದಾರಿ 
| ಪಶ್ಚಿಮಕ್ಕೆ: ತಿಪ್ಪಯ್ಯಶೆಟ್ಟಿ ಮನೆ ಅಸಂ:18 
| ಉತ್ತರಕ್ಕೆ: ದಾರಿ , ಹನುಮಂತ ದೇವಾಲಯ ಅಸಂ:21 
ದಕ್ಷಿಣಕ್ಕೆ: ದಾರಿ 


95 


ಶ್ರೀ ತಿಮ್ಮರಾಯಸ್ವಾಮಿ ದೇವಾಲಯ 


ದೊಡ್ಡಮಲ್ಲೇಕೆರೆ 


0.10 
ಗುಂಟೆ 


ಪೂರ್ವಕ್ಕೆ:ಕೆರೆ 
ಪಶ್ಚಿಮಕ್ಕೆ: ರೀ . ಸನಂ:78 
ಉತ್ತರಕ್ಕೆ: ಸನಂ:19 
ದಕ್ಷಿಣಕ್ಕೆ :ಸನಂ:76 


ದೊಡ್ಡಮಲ್ಲೇಕೆರೆ 


96 


| ಶ್ರೀ ಚೌಡಮ್ಮ ದೇವಾಲಯ 


ತರಿದಾಳು 


ಗಾಮಠಾಣಾ 


ಪೂರ್ವಕ್ಕೆ :ಸನಂ:35 
ಎ2 - 35 ಪಶ್ಚಿಮಕ್ಕೆ: ಸನಂ:38 
ಗುಂಟೆ ಉತ್ತರಕ್ಕೆ : ಸನಂ:36 

ದಕ್ಷಿಣಕ್ಕೆ :39 & 35 

ಪೂರ್ವಕ್ಕೆ: ವರದಾಚಾರ್ ಮನೆ ಅಸಂ:126 
0 .02 / | ಪಶ್ಚಿಮಕ್ಕೆ: ದಾರಿ 
ಗುಂಟೆ ಉತ್ತರಕ್ಕೆ: ವರದಾಚಾರ್ ಮನೆ ಅಸಂ:126 

ದಕ್ಷಿಣಕ್ಕೆ: ವೆಂಕಟನಾರಾಯಣಗುಪ್ತ ಮನೆ ಅಸಂ:126 

ಪೂರ್ವಕ್ಕೆ: ಹನುಮಂತರಾಯಪ್ಪನ ಮನೆ 
0 . 03 ಪಶ್ಚಿಮಕ್ಕೆ: ದಾರಿ 
ಗುಂಟೆ ಉತ್ತರಕ್ಕೆ : ಈರೇಗೌಡರ ಮನೆ ಅಸಂ:22 

ದಕ್ಷಿಣಕ್ಕೆ: ಮುದ್ದಮಲ್ಲಪ, ಗಂಗಾಧರಪ್ಪ ಮನೆ ಅಸಂ:56 


ಶ್ರೀ ನರಸಿಂಹಸ್ವಾಮಿ ದೇವಾಲಯ 


ತರಿದಾಳು ಮಜರಾ 
ನಾಗತೇನಹಳ್ಳಿ 


ಗಾಮಠಾಣಾ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೮೭ 


ಕ. ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಖಾತೆ 
ಸಂಖ್ಯೆ 


ಸ. ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


98 


ಶೀ ಚನ್ನರಾಯಸ್ವಾಮಿ ದೇವಾಲಯ 


ತರಿದಾಳು 


ಗಾಮಠಾಣಾ 


ಪೂರ್ವಕ್ಕೆ: ಚಿಕ್ಕಣ್ಣನ ಮನೆ ಅಸಂ:160 
0. 02 / ಪಶ್ಚಿಮಕ್ಕೆ: ಗಂಗಾಧರಯ್ಯನ ಮನೆ ಅಸಂ:162 / 
ಗುಂಟೆ | ಉತ್ತರ 

ಉತ್ತರಕ್ಕೆ : ದಾರಿ 
ದಕ್ಷಿಣಕ್ಕೆ:ಚಂದ್ರಶೇಖರಯ್ಯ ಮನೆ ಅಸಂ:159 

ಪೂರ್ವಕ್ಕೆ:ಚಂದ್ರಶೇಖರಯ್ಯ ಮನೆ ಅಸಂ:95 ,96 
ಎಂ . 26 ಪಶ್ಚಿಮಕ್ಕೆ: ಸಿದ್ದಪ್ಪನ ಮನೆ ಅಸಂ:151 
ಗುಂಟೆ | ಉತ್ತರಕ್ಕೆ: ದಾರಿ 

ದಕ್ಷಿಣಕ್ಕೆ :ದೇವಸ್ತಾನದ ಜಮೀನು ಸನಂ:97 , 97 /2 


ಶ್ರೀ ಸೋಮೇಶ್ವರ ( ಈಶ್ವರ ) ದೇವಾಲಯ 


ತರಿದಾಳು 


ಗಾಮಠಾಣಾ 


100 


ಶ್ರೀ ಹನುಮಂತ ದೇವಾಲಯ 


ತೊಂಡೇಭಾವಿ 


ರೀ .ಸನಂ:1 


ಎ3 - 01 
ಗುಂಟೆ 


ಪೂರ್ವಕ್ಕೆ: ಸನಂ:6, 7 
ಪಶ್ಚಿಮಕ್ಕೆ: ದೇವಸ್ತಾನದಜಮೀನು ಸ. ನಂ :367, 368 
ಉತ್ತರಕ್ಕೆ: ಸನಂ:6, 3 
ದಕ್ಷಿಣಕ್ಕೆ: ಗಾಮಠಾಣಾ ರೀ .ಸನಂ:1 


101 


ಶ್ರೀ ಹನುಮಂತ ದೇವಾಲಯ & ಶ್ರೀ ರಾಮ 
ದೇವಾಲಯ 


ನಂದಿಗಾನಹಳ್ಳಿ 


ಗಾಮಠಾಣಾ 


0.08 % 
ಗುಂಟೆ 


ಪೂರ್ವಕ್ಕೆ: 

ಗೋವಿಂದಪ್ಪ ಅಸಂ:102 
ಪಶ್ಚಿಮಕ್ಕೆ: ವೆಂಕಟಶಾಮಪ್ಪ ಅಸಂ:2 
ಉತ್ತರಕ್ಕೆ: ದಾರಿ 
ದಕ್ಷಿಣಕ್ಕೆ :ಎನ್. ಜಿ. ವೆಂಕಟರವಣಪ್ಪ ಸನಂ:680 


102 


ಶೀ ಮುತ್ಯಾಲಮ್ಮ ದೇವಾಲಯ 


ದೊಡ್ಡಮಲ್ಲೇಕೆರೆ 


ಗಾಮಠಾಣಾ 


0 - 10 
ಎಕರೆ 


ಪೂರ್ವಕ್ಕೆ : ಬಾಬಣ್ಣನವರ ಜಮೀನು ಸನಂ:107 / 
ಪಶ್ಚಿಮಕ್ಕೆ: ಕೆರೆ ಸನಂ:104 
ಉತ್ತರಕ್ಕೆ: ಕೆರೆ ಸನಂ:104 
ದಕ್ಷಿಣಕ್ಕೆ:ಗಾಮಠಾಣಾ 


0 - 14 


ದೊಡ್ಡಮಲ್ಲೇಕೆರೆ 


67 


ಪೂರ್ವಕ್ಕೆ: ಸನಂ:69 
ಪಶ್ಚಿಮಕ್ಕೆ: ಹಳ್ಳ 
ಉತ್ತರಕ್ಕೆ : ಸನಂ:68 
ದಕ್ಷಿಣಕ್ಕೆ :ಸನಂ:66 


ಗುಂಟೆ 


೭೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಕ. ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಖಾತೆ 
| ಸಂಖ್ಯೆ | 


ಸ . ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


ಎ3 -17 
ಗುಂಟೆ 
ಖ . ಜಾ . 


ದೊಡ್ಡಮಲ್ಲೇಕೆರೆ 


ಪೂರ್ವಕ್ಕೆ: ಹಳ್ಳ 
ಪಶ್ಚಿಮಕ್ಕೆ: ರೀ .ಸನಂ:53 
ಉತ್ತರಕ್ಕೆ: ಸನಂ:50 
ದಕ್ಷಿಣಕ್ಕೆ: ಸನಂ:52 , 53 


0 .10 


ಗುಂಟೆ 


103 


ಶ್ರೀ ಆವುಲಕೊಂಡರಾಯಸ್ವಾಮಿ 


ಕುಂಟಚಿಕ್ಕನಹಳ್ಳಿ 


ಗಾಮಠಾಣಾ 


0. 01 / 
ಗುಂಟೆ 


104 


| ಶ್ರೀ ಆಂಜನೇಯಸ್ವಾಮಿ ದೇವಾಲಯ 


ಜಿ.ಬೊಮ್ಮಸಂದ್ರ 


ಗಾಮಠಾಣಾ 


1.12 
ಗುಂಟೆ 


0 . 05 


105 


ಶ್ರೀ ಈಶ್ವರ ದೇವಾಲಯ 


ಜಿ.ಬೊಮ್ಮಸಂದ್ರ 


ಗಾಮಠಾಣಾ 


ಪೂರ್ವಕ್ಕೆ : ದಾರಿ 
ಪಶ್ಚಿಮಕ್ಕೆ: ದಾರಿ 
ಉತ್ತರಕ್ಕೆ: ದಾರಿ 
ದಕ್ಷಿಣಕ್ಕೆ: ದಾರಿ 
ಪೂರ್ವಕ್ಕೆ: ದಾರಿ 
ಪಶ್ಚಿಮಕ್ಕೆ: ಕೆರೆ 
ಉತ್ತರಕ್ಕೆ : ಕೃಷ್ಣಪ್ಪ & ಇತರರು ಮನೆ ಸಂ :236 
ದಕ್ಷಿಣಕ್ಕೆ:ಸದಾಶಿವರೆಡ್ಡಿ ಮನೆ ಸಂ :233 
ಪೂರ್ವಕ್ಕೆ: ದಾರಿ 
ಪಶ್ಚಿಮಕ್ಕೆ: ಅಂಜನರೆಡ್ಡಿಅ. ಸಂ.48 
ಉತ್ತರಕ್ಕೆ: ಗೋವಿಂದಪ್ಪಅ. ಸಂ . 49 
ದಕ್ಷಿಣಕ್ಕೆ:ಶಿವಣ್ಣಅ. ಸಂ .51 
ಪೂರ್ವಕ್ಕೆ: ಸನಂ:26 
ಪಶ್ಚಿಮಕ್ಕೆ: ಸನಂ :32 
ಉತ್ತರಕ್ಕೆ: ಸನಂ:105 
ದಕ್ಷಿಣಕ್ಕೆ: ಸನಂ:30 , 228 
ಪೂರ್ವಕ್ಕೆ:ಸನಂ:106 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ : ಸನಂ:103 
ದಕ್ಷಿಣಕ್ಕೆ :ಸನಂ:105 


ಗುಂಟೆ 


106 


ಶ್ರೀ ಚನ್ನಸೋಮೇಶ್ವರ ದೇವಾಲಯ 


ಅಲಕಾಪುರ 


30 , 31 / 


ಎl - 03 
ಗುಂಟೆ 
ಎ10 - 36 
ಗುಂಟೆ 


107 


ಶೀ ತಿರುಮಲ ದೇವಾಲಯ 


ಬಸವಾಪುರ 


104 


ಎ2 - 14 
ಗುಂಟೆ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೮೯ 


ಕ. ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಖಾತೆ 
ಸಂಖ್ಯೆ 


ಸ. ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


108 


ಶ್ರೀ ಮುತ್ತರಾಯಸ್ವಾಮಿ ದೇವಾಲಯ 


ಬೆಳಚಿಕ್ಕನಹಳ್ಳಿ 


178 


ಎ2 - 02 
ಗುಂಟೆ 


ಪೂರ್ವಕ್ಕೆ:ಹಳ್ಳ 
ಪಶ್ಚಿಮಕ್ಕೆ: ಸನಂ:177 
ಉತ್ತರಕ್ಕೆ: ಸನಂ:176 
ದಕ್ಷಿಣಕ್ಕೆ: ರಸ್ತೆ 


0 . 03 


109 


| ಶ್ರೀ ನರಸಿಂಹಸ್ವಾಮಿ ದೇವಾಲಯ 


ಚರಕಮಟೇನಹಳ್ಳಿ 


ಅಸಂ: 83 


ಪೂರ್ವಕ್ಕೆ: ದಾರಿ 
ಪಶ್ಚಿಮಕ್ಕೆ: ಮೈಲಪ್ಪ ಬಿನ್ ಮೈಲಾರಪ್ಪ ಅಸಂ: 85 
ಉತ್ತರಕ್ಕೆ: ಪಾಪಣ್ಣ , ಲಿಂಗಪ್ಪನ ಮನೆ ಅಸಂ:82 
ದಕ್ಷಿಣಕ್ಕೆ: ದಾರಿ 


ಗುಂಟೆ 


0 .09 


0 . 


ಶೀ ಬ್ಯಾಟರಾಯಸ್ವಾಮಿ ದೇವಾಲಯ 


ಕಲ್ಲಿನಾಯಕನಹಳ್ಳಿ 


116 


ಪೂರ್ವಕ್ಕೆ: ರಸ್ತೆ 
ಪಶ್ಚಿಮಕ್ಕೆ: ಸನಂ:116ರ ಉಳಿಕೆ 
ಉತ್ತರಕ್ಕೆ: ಸನಂ:117 
ದಕ್ಷಿಣಕ್ಕೆ : ಸನಂ:116ರ ಉಳಿಕೆ 


ಗುಂಟೆ 


6. ಮಂಚೇನಹಳ್ಳಿ ಹೋಬಳಿ 


111 


ಶ್ರೀ ಹನುಮಂತ ದೇವಾಲಯ 


ಗೌಡಗೆರೆ 


ಗಾಮಠಾಣಾ 


0.23 
ಗುಂಟೆ 


ಗೌಡಗೆರೆ 


ರೀಸನಂ: 45 


0 -12 
ಗುಂಟೆ 


ಪೂರ್ವಕ್ಕೆ: ಜಿ. ಆರ್‌. ಗಂಗಪ್ಪ ಸನಂ: 46 
ಪಶ್ಚಿಮಕ್ಕೆ: ಈರಮ್ಮ ಸನಂ:41 
ಉತ್ತರಕ್ಕೆ: ಗುಡುಮಕ್ಕ ಸನಂ:44 
ದಕ್ಷಿಣಕ್ಕೆ : ಲಕ್ಷ್ಮಮ್ಮ ಹಾಗೂ ರಸ್ತೆ ಸನಂ:42 
ಪೂರ್ವಕ್ಕೆ:40 -41- 43 
ಪಶ್ಚಿಮಕ್ಕೆ: ಗ್ರಾಮಠಾಣಾ 
ಉತ್ತರಕ್ಕೆ : 42 
ದಕ್ಷಿಣಕ್ಕೆ: 44 
ಪೂರ್ವಕ್ಕೆ:ದೇವರ ಮಾನ್ಯ ಜಮೀನು ಸನಂ:145 
| ಪಶ್ಚಿಮಕ್ಕೆ: ದೇವರ ಮಾನ್ಯ ಜಮೀನು ಸನಂ:145 
| 
ಉತ್ತರಕ್ಕೆ: ದೇವರ ಮಾನ್ಯ ಜಮೀನು ಸನಂ:145 
ದಕ್ಷಿಣಕ್ಕೆ : ದೇವರ ಮಾನ್ಯ ಜಮೀನು ಸನಂ:145 


13. 


ಲಕ್ಷ್ಮೀನರಸಿಂಹ ಸ್ವಾಮಿ ದೇವಾಲಯ 


ವರವಣಿ ಮಜರಾ 
ಹೊನ್ನಪ್ಪನಹಳ್ಳಿ 


ಗಾಮಠಾಣಾ 


0 .09 /2 
ಗುಂಟೆ 


೭೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಕ. ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಖಾತೆ 
| ಸಂಖ್ಯೆ | 


ಸ . ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


114 


| ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ 


ಪಿಡಚಲಹಳ್ಳಿ 


ಗಾಮಠಾಣಾ 


0.04 / 
ಗುಂಟೆ 


115 


ಶ್ರೀ ಆಂಜನೇಯಸ್ವಾಮಿ ದೇವಾಲಯ 


ವರವಣಿ 


ಅಸಂ:1 


0. 05 / 
ಗುಂಟೆ 


ಶ್ರೀ ಹನುಮಂತ ದೇವಾಲಯ 


ಜರಬಂಡಹಳ್ಳಿ 


ಗಾಮಠಾಣಾ 


0 .02 
ಗುಂಟೆ 


ಕೋಡಿ ಬಹ್ಮದೇವಾಲಯ 


ಮಂಚೇನಹಳ್ಳಿ 


ಸನಂ:474 


0. 01 
ಗುಂಟೆ 


ಪೂರ್ವಕ್ಕೆ: ಶಾಲೆ ಕಟ್ಟಡ ಸನಂ:1 
ಪಶ್ಚಿಮಕ್ಕೆ: ದಾರಿ 
ಉತ್ತರಕ್ಕೆ: ಶಂಕರರೆಡ್ಡಿ ಅಸಂ:21 
ದಕ್ಷಿಣಕ್ಕೆ: ದಾರಿ 
ಪೂರ್ವಕ್ಕೆ : ಇನಾಂತಿ ಜಮೀನು ಸನಂ:128 
ಪಶ್ಚಿಮಕ್ಕೆ: ಪಂಚಾಯ್ತಿ ಜಾಗ ಅಸಂ:2 
ಉತ್ತರಕ್ಕೆ: ಶ್ರೀನಿವಾಸಮೂರ್ತಿ ಅಸಂ:199 
ದಕ್ಷಿಣಕ್ಕೆ: ದಾರಿ 
ಪೂರ್ವಕ್ಕೆ :ಶಿಕಾರಿ ಬೆಡಗು ಅಸಂ:78 
ಪಶ್ಚಿಮಕ್ಕೆ: ದಾರಿ 
ಉತ್ತರಕ್ಕೆ: ದಾರಿ 
ದಕ್ಷಿಣಕ್ಕೆ: ದಾಸಪ್ಪ ಮನೆ ರಾಮಪ್ಪ ಅಸಂ:77 
ಪೂರ್ವಕ್ಕೆ: ರಸ್ತೆ 
ಪಶ್ಚಿಮಕ್ಕೆ: ಸನಂ :188 
ಉತ್ತರಕ್ಕೆ: ಸನಂ:188 
ದಕ್ಷಿಣಕ್ಕೆ : ಹಳ್ಳಿ ಕೆರೆ ಕೋಡಿ 
ಪೂರ್ವಕ್ಕೆ : ಪಂಚಾಯ್ತಿ ಜಾಗ ಅಸಂ:179 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ : ರಸ್ತೆ 
ದಕ್ಷಿಣಕ್ಕೆ : ರಸ್ತೆ 
ಪೂರ್ವಕ್ಕೆ: ರಸ್ತೆ 
ಪಶ್ಚಿಮಕ್ಕೆ: ಗೋಪಾಲಶೆಟ್ಟಿ ಅಸಂ: 19 
ಉತ್ತರಕ್ಕೆ : ದಾರಿ 
ದಕ್ಷಿಣಕ್ಕೆ: ರಸ್ತೆ 
ಪೂರ್ವಕ್ಕೆ : ರಸ್ತೆ 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ : ರಸ್ತೆ 
ದಕ್ಷಿಣಕ್ಕೆ: ರಸ್ತೆ 


118 


ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯ 


ಬಿಸಲಹಳ್ಳಿ 


ಅಸಂ:178 


0. 01 / 
ಗುಂಟೆ 


119 


ಶ್ರೀ ಹನುಮಂತ ದೇವಾಲಯ 


ಅರಸಾಲಬಂಡೆ 


ಅಸಂ: 21 


0. 04 | 
ಗುಂಟೆ 


0 . 03 


120 


ಶ್ರೀ ಹನುಮಂತ ದೇವಾಲಯ 


ದ್ವಾರಗಾನಹಳ್ಳಿ 


ಅಸಂ: 3 


ಗುಂಟೆ 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


೭೯೧ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಖಾತೆ 
ಸಂಖ್ಯೆ 


ಸ. ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


ಶ್ರೀ ಹನುಮಂತ ದೇವಾಲಯ 


ನಾಗರಭಾವಿ 


ಗಾಮಠಾಣಾ 


0 .01/2 
ಗುಂಟೆ 


ಪೂರ್ವಕ್ಕೆ: ಚಿಕ್ಕಮುನಿಯಪ್ಪಸನಂ:18 
ಪಶ್ಚಿಮಕ್ಕೆ: ವೆಂಕಟರಾಯಪ್ಪ ಸನಂ:23 
ಉತ್ತರಕ್ಕೆ: ನರಸಿಂಹಪ್ಪ ಸನಂ:24 
ದಕ್ಷಿಣಕ್ಕೆ:ರಂಗೇಶಪ್ಪ ಸನಂ:26 


ಶ್ರೀ ಆಂಜನೇಯಸ್ವಾಮಿ ದೇವಾಲಯ 


ಹಳೇಹಳ್ಳಿ 


ಗಾಮಠಾಣಾ 


0 . 01 / 
ಗುಂಟೆ 


ಪೂರ್ವಕ್ಕೆ :ಸರ್ಕಾರಿ ಶಾಲೆ ಅಸಂ :201 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ: ದಾರಿ 
ದಕ್ಷಿಣಕ್ಕೆ : ಈಶ್ವರ ದೇವಾಲಯ ಅಸಂ:204 


123 


ಶ್ರೀ ವೆಂಕಟರವಣಸ್ವಾಮಿ ದೇವಾಲಯ 


ಪುರ 


ಗಾಮಠಾಣಾ 


0 .04 42 
ಗುಂಟೆ 


ಪೂರ್ವಕ್ಕೆ: ವೆಂಕಟಪ್ಪ ಸನಂ:2 
ಪಶ್ಚಿಮಕ್ಕೆ: ರಸ್ತೆ 
ಉತ್ತರಕ್ಕೆ : ದಾರಿ 
ದಕ್ಷಿಣಕ್ಕೆ: ಬಸವರಾಜು ಸನಂ:21 


ಎ3 - 28 
ಗುಂಟೆ 
ಖರಾಬು 
0 .17 
ಗುಂಟೆ 


| 124 


| ಶ್ರೀ ಚೌಡೇಶ್ವರಿ ದೇವಾಲಯ 


ಮಿಣಕನಗುರ್ಕಿ 


ರೀ . ಸನಂ:1 


ಪೂರ್ವಕ್ಕೆ: ಸನಂ:13 
ಪಶ್ಚಿಮಕ್ಕೆ: ಸನಂ:351 
ಉತ್ತರಕ್ಕೆ: ಸನಂ:351 
ದಕ್ಷಿಣಕ್ಕೆ : ಗ್ರಾಮಠಾಣಾ 


ಒಟ್ಟು 


ಎ3 - 11 
ಗುಂಟೆ 


125 


ಶ್ರೀ ಹನುಮಂತ ದೇವಾಲಯ 


ಆರುಂದ 


ಗಾಮಠಾಣಾ 


0.0 34 
ಗುಂಟೆ | 


ಪೂರ್ವಕ್ಕೆ: ಮರಿಗಮ್ಮ ದೇವಾಲಯ ಅಸಂ:93 
ಪಶ್ಚಿಮಕ್ಕೆ: ದಾರಿ 
ಉತ್ತರಕ್ಕೆ: ಶಿವಕುಮಾರ್‌ ಅಸಂ:91 
ದಕ್ಷಿಣಕ್ಕೆ: ದಾರಿ 


೭೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯ , ೨೦೧೨ 


ಭಾಗ - ೩ 


ಖಾತೆ 


ಕ. ಸಂ 


ದೇವಾಲಯದ ಹೆಸರು 


ಗಾಮದ ಹೆಸರು 


ಸ . ನಂ . 


ವಿಸ್ತೀರ್ಣ 


ಚಕ್ಕುಬಂದಿ 


ಸಂಖ್ಯೆ 


126 


ಶ್ರೀ ಲಕ್ಷ್ಮೀ ವೆಂಕಟರಮಣಸ್ವಾಮಿ ದೇವಾಲಯ 


ಮಂಚೇನಹಳ್ಳಿ 


ಅಸಂ:501 


0.04 / 
ಗುಂಟೆ 


ಶ್ರೀ ಹನುಮಂತ ದೇವಾಲಯ 


ಮಂಚೇನಹಳ್ಳಿ 


ಅಸಂ:231 


0 .01 / 
ಗುಂಟೆ 


128 


128 


ಶ್ರೀ ಬಸವಣ್ಣ ದೇವಾಲಯ 


ಮಂಚೇನಹಳ್ಳಿ 


ಅಸಂ:200 


0. 02 / 
ಗುಂಟೆ 


ಪೂರ್ವಕ್ಕೆ:ರಸ್ತೆ 

ಪಶ್ಚಿಮಕ್ಕೆ: ಅರ್ಚಕ ಸೋಮಯ್ಯ ಮನೆ ಅಸಂ:500 
| ಉತ್ತರಕ್ಕೆ: ಪಂಚಾಯ್ತಿ ರಸ್ತೆ 

ದಕ್ಷಿಣಕ್ಕೆ : ಲಕ್ಷಮ್ಮನ ಮನೆ ಅಸಂ :503 
ಪೂರ್ವಕ್ಕೆ: ಪಂಚಾಯ್ತಿ ರಸ್ತೆ ಹಾಗೂ ನಾಗರಕಟ್ಟೆ 
ಪಶ್ಚಿಮಕ್ಕೆ: ನರಸಿಂಹಪ್ಪ ಬಿನ್ ಓಬಳಪ್ಪ ಅಸಂ:235 / ಎ 
ಉತ್ತರಕ್ಕೆ: ಗಂಗಮ್ಮ ಕೋಂ ದೊಡ್ಡನರಸಿಂಹಪ್ಪ ಅಸಂ: 238/ 
ದಕ್ಷಿಣಕ್ಕೆ:ಪಂಚಾಯ್ತಿ ರಸ್ತೆ 
ಪೂರ್ವಕ್ಕೆ:ಪಂಚಾಯ್ತಿ ರಸ್ತೆ 
ಪಶ್ಚಿಮಕ್ಕೆ: ಚನ್ನಬಸವಯ್ಯ ಬಿನ್ ರುದಯ್ಯ ಅಸಂ :201 
ಉತ್ತರಕ್ಕೆ: ವೆಂಕಟಪತಿ ಬಿನ್ ಕೃಷ್ಣಯ್ಯ ಅಸಂ:199 
ದಕ್ಷಿಣಕ್ಕೆ:ಪಂಚಾಯ್ತಿ ರಸ್ತೆ 
ಪೂರ್ವಕ್ಕೆ : ಶನಿಮಹಾತ್ಮ ದೇವಾಲಯ ಅಸಂ: 244 
ಪಶ್ಚಿಮಕ್ಕೆ: ಶಕುಂತಲಮ್ಮ ಕೋಂ ಕೋಮರೆಡ್ಡಿ ಮನೆ 
ಅಸಂ :246 
ಉತ್ತರಕ್ಕೆ: ರಸ್ತೆ 
ದಕ್ಷಿಣಕ್ಕೆ: ವೆಂಕಟಾಚಲಪತಿ ಬಿನ್ ದೊಡ್ಡರಾಮಯ್ಯ 
ಅಸಂ:650ಎ 
ಪೂರ್ವಕ್ಕೆ:ಅನ್ನಪೂರ್ಣಮ್ಮ ಮನೆ ಅಸಂ :641/ 
ಪಶ್ಚಿಮಕ್ಕೆ: ಸರ್ಕಾರಿ 
ಉತ್ತರಕ್ಕೆ: ರಸ್ತೆ 
ದಕ್ಷಿಣಕ್ಕೆ:ಮಲ್ಲಪ್ಪ 64/2 
ಪೂರ್ವಕ್ಕೆ:ಸ.ಹಿ. ಪ್ರಾ .ಶಾಲೆ ಅಸಂ:90 
ಪಶ್ಚಿಮಕ್ಕೆ: ಪಂಚಾಯ್ತಿ ರಸ್ತೆ 
| ಉತ್ತರಕ್ಕೆ : ಪಂಚಾಯ್ತಿ ರಸ್ತೆ 
ದಕ್ಷಿಣಕ್ಕೆ :ಅಂಗನವಾಡಿ ಕೇಂದ್ರ ಅಸಂ:91 


129 


| ಶ್ರೀ ನರಸಿಂಹಸ್ವಾಮಿ ದೇವಾಲಯ 


ದಂಡಿಗಾನಹಳ್ಳಿ 


ಗಾಮಠಾಣಾ 


0.01 44 
ಗುಂಟೆ 


130 


| ಶ್ರೀ ನರಸಿಂಹಸ್ವಾಮಿ ದೇವಾಲಯ 


ಗುಯ್ಯಲಹಳ್ಳಿ 


ಗಾಮಠಾಣಾ 


0.08 
ಗುಂಟೆ 


| 131 


| ಶ್ರೀ ಈಶ್ವರ ದೇವಾಲಯ 


ಗುಯ್ಯಲಹಳ್ಳಿ 


ಗಾಮಠಾಣಾ 


0. 01 . 
ಗುಂಟೆ 


ತಹಶೀಲ್ದಾರ್ 
ಗೌರಿಬಿದನೂರು ತಾಲ್ಲೂಕು 


ಪಿ . ಆರ್. 1274 


